ಜುಲೈ 8, 1989 ಬೆಲೆ: ರೂ. 1-50 


ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರದ ದ್ವೈಮಾಸಿಕ 


ಸಂಪುಟ ೫ ಸಂಚಿಕೆ ೩ 


"ಅಚಲ? ಪತ್ರಿಕೆಯನ್ನು ಸಡೆಯಬಯಸುವವರು 
ದಯನಿಟ್ಟು ಕೆಳಗಿನ ನಿಳಾಸಕ್ಕೆ ಹತ್ತು ರೂಪಾಯಿಗಳನ್ನು 
ಎಂ.ಓ./ಡ್ರಾಫ್ಟ್‌ ಮೂಲಕ ಕಳುಹಿಸಿ. 

ಕೊಸನ್‌ನಲ್ಲಿ ತಮ್ಮ ವಿಳಾಸವನ್ನು ಸ್ಪಷ್ಟವಾಗಿ 
ಬರೆಯಬೇಕು. ಚಂದಾದಾರರು ತಮ್ಮ ನಿಳಾಸ 
ಬದಲಾದರೆ ಕೂಡಲೇ ಕಾರ್ಡಿನಲ್ಲಿ ಬರೆದು ತಿಳಿಸಬೇಕು, 


ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 
26, 1ನೇ ಮೈನ್‌, ವೈಯಾಳಿಕಾವಲ್‌ 
ಬೆಂಗಳೂರು-560 003. 


ಸೆಂಪಾದಕ ಮಂಡಳಿ ಃ 
ಎನ್‌, ಗಾಯತ್ರಿ, ದೇವಿ, ಭಾರತಿ ಕಿನ್ಹಾರ್ಳ, ನೇಮಿಚಂದ್ರ 
ಕಲೆ  ವೆಂಕಟಾಚಲಸತಿ 


ಪ್ರಸಾರ ಎನ್‌. ಶಾಂತಾ 


ಚೆಂದಾ ವಿನರ 

ವಾರ್ಷಿಕ ಚಂದಾ: ರೂ 10-00 
ಬಿಡಿ ಪ್ರತಿ de Ble) 1-50 
ನಿಶೇಷ ಪ್ರತಿ ಾ ರೂ 2-00 


ಆಜೀವ ಚೆಂದಾ : ರೂ 100-00 


Printed at PRINTSWELL, 78, 2nd Main Road 

Nagappa Block, Srirampuram, Bangalore-21 ಹ 
Published by Dr. G. Ramakrishna on behalf of 
Jagruthi Mahila Adhyayana Kendra 

26, I Main, Vyalikaval, Bangalore-560 003. 


Editor: N. GAYATRI 


ಬದಲಾದ ಹೆಸರುಗಳೊಂದಿಗೆ ಈ ಪತ್ರಿಕೆ ನಾಲ್ಕನೇ 
ವರ್ಷವನ್ನು ಯಶಸ್ವಿಯಾಗಿ ಮುಗಿಸಿ ಐದನೇ ವರ್ಷಕ್ಕೆ 
ಕಾಲಿಡುತ್ತಿದೆ. ಈ ಪತ್ರಿಕೆಯನ್ನು ಹೀಗೆ ಬೆಳೆಸಿಕೊಂಡು 
ಹೋಗಲು, ಇನ್ನಷ್ಟು ಸತ್ತಯುತೆವಾಗಿಸಲು ನಿಮ್ಮೆಲ್ಲರ 
ಸಹಕಾರ ಅಗತ್ಯ. 


ಪುಸ್ತಕ ' ನಿಮರ್ಶೆಗಾಗಿ ಪುಸ್ತಕ ಕಳುಹಿಸುವನರು 
ದಯನಿಟ್ಟು ಎರಡು ಪ್ರತಿಗಳನ್ನು ಕಳುಹಿಸಬೇಕಾಗಿ 
ವಿನಂತಿ, 


ಜಾಗೃತಿ ಪ್ರಕಾಶನದ ಮೊದಲ ಪ್ರಕಟಣೆ 
ತ್ರಿನೇಣಿ 
(ತ್ರಿನೇಣಿಯನರ ಕೃತಿಗಳನ್ನು ಕುರಿಶ ಲೇಖನಗಳ 
ಸಂಕಲನ) 
ಮಾರಾಟಕ್ಕೆ ಸಿದ್ಧವಿದೆ 
ಬೆರೆ ರೂ. 7/- 
"ಅಚೆಲ' ಚೆಂದಾದಾರರಿಗೆ ರಿಯಾಯಿತಿ ದರದಲ್ಲಿ 
ಸಿಕ್ಕುತ್ತದೆ. 


ಒಳಗೇನಿದೆ... 
ವಿಶ್ವಸಂಸ್ಥೆ ಯಲ್ಲಿ ಸಕ್ಷಷಾತ --ಡೇನಿ 


ಮತ್ತೊಬ್ಬ ಸೀತೆ (ಕವನ) 
೨-ನಾರಾಯಣಸ್ವಾಮಿ ಕೆ, 


ಅಜ್ಜಿಯ ಕತೆ (ಕತೆ) 
--ಭಾರತಿ ಕಿನ್ಹಾಳ್‌ 


ಎಲ್ಲಾ ಮಗಳ ಮದುವೆಗಾಗಿ 
ನೇಮಿಚಂದ್ರ 


ಪುಸ್ತಕ ವಿಮರ್ಶೆ 
ಮುಸ್ಲಿಂ ಹೆಣ್ಣಿನ ನೋವಿನ ಚಿತ್ರಣ 
--ಸ್ರೀತಿ 


ಹೆರುವ ಸ್ವಾತಂತ್ರ ಗಿ ಚೆಳುವಳಿ 
ಗಿರಿಜಾ 


ಕ್ರಾ 


ಸಮಾಜಸೇನೆಯ ಅತ್ಯುತ್ತಮ ನಿದರ್ಶನ 


ಧಾರವಾಡದ: «ವನಿತಾ ಸಮಾಜ' ಹಾಗೂ ಅದರ ಸಂಸ್ಥಾ ಹಕಿ ಶ್ರೀಮತಿ ಭಾಗೀರಥಿಬಾಯಿ 
ಪುರಾಣಿಕ, ಅವರ ಹೆಸರು ಮತ್ತು ಸಾಧನೆಗಳು ಇಂದಿನ ತಲೆಮಾರಿನ ಹೆಟ್ಟಿ ನ ಜನಕ್ಕೆ ಅರಿನಿಲ್ಲದಿರ 
ಬಹುದು, ಆದರೆ ಸುಮಾರು ಅರವತ್ತು ವರ್ಷಗಳ ಹಿಂಜಿ "ವನಿತಾ ಸಮಾಜವನ್ನು Sand 
ಕಟ್ಟ ಬೆಳೆಸಿದ ಶ್ರೀಮತಿ ಭಾಗೀರಥಿಬಾಯಿ ಪುರಾಣಿಕ ಅವರು ಜನಿಸಿ ಇಂದಿಗೆ ಬ! ವರ್ಷಗಳಾದವು. 
೪4 ಸಾಜ ಸೇಡಿಗೆ ಅತ್ಯುತ್ತ ಮ ನಿವರ್ಶನವಾದ ಅವರು ಆ ಶಬ ಕ್ರೈ ಅಕಿ ಹೆಚ್ಚಿ ನ ಗೌರವ ದೊರಕಿಸಿ 
ಕೊಟ್ಟಿದ್ದಾರೆ. 


“ಹಿಟ್ಟು ಅನಲಕ್ಕಿಗಳ ಮೂಲಕ್ಕೆ ಹುಟ್ಟ ಸ್ಛದಳೋ, ಹೂ ಬತ್ತಿ ಹೊಸೆಯಲಿಕ್ಕೆ ಮೈ ತಳೆದಳೋ 
ಎಂಬಂತೆ ಬಾಳೆನ್ನು ನೂಕಬೇಕಾದ ಜಾಲಿಯ ಸ್ಥಿತಿಯಿದ್ದ ಕಾಲದಲ್ಲಿ Sok ಶ್ರೀಮತಿ 
ಭಾಗೀರಥಿಬಾಯಿ ಪುರಾಣಿಕ. ಮದುನೆಯಾದ ಒಂದೆರಡು. ವರ್ಷಗಳಲ್ಲೇ ಪತಿಯನ್ನು ಕಳೆದುಕೊಂಡು 
ವಿಧವೆಯಾದ ಭಾಗೀರಥಿಬಾಯಿಯವರು "ಗಂಡನನ್ನು ನುಂಗಿಕೊಂಡನಳು' ಎಂಬ ಪಟ್ಟ ಧರಿಸಿದರು, 
ಅತ್ತೆಯ ಮನೆಯ ಕಡುತರ ಜೀವನನನ್ನು ಅನುಭವಿಸಿ, ಸಪ್ಲೇಗಿನ ಹಾವಳಿಗೆ ಸಿ ಶಾಯಿಯ 
ಮನೆಯ ಸಂಪೂರ್ಣ ವಿನಾಶನನ್ನು ಎದುರಿಸಿದ ನಂತರವೂ ಅವರು ಜೀವನಕ್ಕೆ ಮುಖಮಾಡಿ 
ನಿಂತದ್ದು ಮೆಚ್ಚು ವಂತದ್ದು, 


ಚಿಕ್ಕವಯಸ್ಸಿನಲ್ಲೇ ಮದುವೆಯಾಗಿ, ಅರಳುವ ಮುನ್ನವೇ ವಿಧವೆ ಹಟ್ಟ ಕಟ್ಟಿಕೊಂಡು ಮಡಿ 
ಹೆಂಗಸಾದ ಬಾಯಿಯನರಿಗೆ ವಿದ್ಯಾಭ್ಯಾಸ ಭಾಗ್ಯ ವಿರಲಿಲ್ಲ, ಕಲಿಯುವ ಹುಚ್ಚು ಬಡ ಹೊಂದಿದ್ದ 
ಭಾಗೀರಥಿಬಾಯಿಯವರ ಕಲಿಕೆ ಸ ಶಿನಿಷಿಂಡಲೇ ಸಾಗಿತ್ತು. ತಾಯಿಯ ಮನೆತನದಿಂದ. ಬಂದ 
ಆಸ್ತಿಯಲ್ಲಿ ಜೀವನ ನಿರ್ನಹಿಸುತ್ತಿ ದ್ದ id ಆಸ್ತಿಯ ಮೇಲೆ ನೆಂಟಂಸ್ಟ ರ ಕಣ್ಣು ಬಿದ್ದಿತು. 
ಕಬಳಿಸಲು ನೂರಾರು ಕೈಗಳು ಬ್‌ ಬಂದವು, ಆದರೆ ಕನು ವರೆನ್ನು ವನರಕ್ನೆಲ್ಲಾ ಕಳೆದು 
ಕೊಂಡ ಬಾಯಿಯನರು ತಮ್ಮಲ್ಲಿದ್ದ ದ್ರವ್ಯ ವನ್ನು ಪೂಜೆ, ಪುನಸ್ಕಾರ, ಅತಿಥಿ ಸಂತರ್ಹಣೆಯೆಂದು 
ಧಾರ್ಮಿಕ ಕಾರ್ಯಗಳಿಗಾಗಿ ನಿಯೋಗಿುಪಿ. ದ್ಡರು, ಜೊತೆಗೆ ಅನರಿಗಿದ್ದ ತಲೆನೋನಿನ ಬೇಕೆಗೆಂದು 
ಮಾಡಿಕೊಂಡ ಹಲವಾರು ವೈದ್ಯ ಗಳಿಗಾಗಿ ಸಾಕಷ್ಟು ಹಣ ಖರ್ಚುಮಾಡತೊಡಗಿದರು. 


1921ರಲ್ಲಿ ಪ್ರೊ ಕರ್ವೆಯವರು ಧಾರವಾಡಕ್ಕೆ ಭೇಟ ನೀಡಿದಾಗ ಅವರು ಅಲ್ಲಿ ಮಾಡಿದ ಮರಾಠಿ 
ಭಾಷಣವನ್ನು ಕನ್ನ ಡಕ್ಕೆ ಭಾಷಾಂತರಿಸಿದ ಶ್ರೀಮತಿ ಪುರಾಣಿಕ ಅವರು ಎಲ್ಲರ ಮೆಚ್ಚು ಗೆಗೆ ಪಾತ್ರ 
ರಾಜರು. ಪ್ರೊ| ಕರ್ನೆಯವರ ಪ್ರೋತ್ಸಾ ಹದ ನುಡಿ ಅವರಿಗೆ ಮಹಾರಕ್ಷೆಯಾಗಿ ಸಜಿ ಸೇಣಿ 
ಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಇಚ್ಛೆ ಬೃಹದಾಕಾರವಾಗಿ ಬೆಳೆಯಿತು. ಧಾರವಾಡದಲ್ಲಿ 
ಅವರಿಗೆ ವೈದ್ಯರಾಗಿದ್ದ ಡಾ| ಮಲೆಬೆನ್ನೂರರೊಡನೆ ಸೇರಿ ಸಮಾಜಕಾರ್ಯ ಮಾಡಬೇಕೆಂದು 
ನಿರ್ಧರಿಸಿದರು. ತಮ್ಮ! ಲ್ಲಿದ್ದ ತಡ ಆಸ್ತಿಯನ್ನು ಅದೇ ಕಾರ್ಯಕ್ಕಾಗಿ ವೆಚ್ಚ ಮಾಡ 
ಬೇಕೆಂದೂ ನಿರ್ಧರಿಸಿದರು. 'ಅಷ್ಟೇ ಅಲ್ಲ, ತಮ್ಮ ಜೀವನವನ್ನೇ ಮಹಿಳಾಕಾರ್ಯಕ್ಕಾಗಿ ಮಾ 
ಇಡುವ ಸಂಕಲ್ಪ ತೊಟ್ಟರು. ಡಾ|| ಮರೆಜಿನ್ರೂ ರ” ಹಾಗೂ ಭಾಗೀರಥಿಬಾಯಿಯವರ ದೃಢಸಂಕಲ್ಪ 
ಹಾಗೂ ಅಪಾರ ಪರಿಶ್ರಮದ ಫಲವಾಗಿ 192೮ರಲ್ಲಿ ಮೂರ್ತರೂಪ ತಳಿದಿತ್ತು, "ವನಿತಾ ಸೇವಾ 
ಸಮಾಜ], 


ಅಚಲ 3 


ಅಚಲ 


ಸಿ 
ಜ್‌ ದ ಏಳಿಗೆಗೆ ಮೂಲಕಾರಣನೆಂದು ತಿಳಿಡು ಅದರ ಸರ್ವತೋಮುಖ ಉನ್ನತಿಗಾಗಿ ಹೋರಾ 
ಡುವ ಮುಖ್ಯ ಥ್ಯೇಯನನ್ನು ಹೊತ್ತು ಆರಂಭವಾದ್ದು ಈ ವನಿತಾ ಸಮಾಜ, 1928ರಲ್ಲಿ 
ನಾಲ್ಕಾರು ಪ್ರೌಢ ವಿದ್ಯಾರ್ಥಿನಿಯರಿಗೆ ಅಕ್ಷರ ಜ್ಞಾನ ಮೂಡಿಸುವ ಮೂಲಕ ಬಾಡಿಗೆಯ ಮನೆ 
ಯೊಂದರಲ್ಲಿ ಸ್ಕಾ ಸನೆಯಾದ ಈ ಸಮಾಜ 1966ರವರೆಗೂ ಸುಮಾರು ಮೂವತ್ತೆರಡು ವರ್ಷಗಳ 
ಅವಧಿಯಲ್ಲಿ ಶಾಲಾ ಶಿಕ್ಷಣ, ವೃತ್ತಿ ಶಿಕ್ಷಣ, ಕಲೆಗಳಲ್ಲಿ ಅನೇಕ ಮಹಿಳೆಯರನ್ನು ತೆರಬೇತುಗೊಳಿಸಿ 
ಅವರನ್ನು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಬದುಕಲು ದಾರಿ ತೋರಿಸಿದೆ. ಇಲ್ಲಿನ 21 
ನಿಭಾಗಗಳಿಂದ ಪ್ರತಿವರ್ಷ 1500 ಮಹಿಳೆಯರು ಹಾಗೂ ಮಕ್ಕಳು ಬೇರಿ ಜೀಕೆ ರೀತಿಯ ಶಿಕ್ಷಣ 
ಪಡೆಯುತ್ತಿದ್ದರು, 


ಅನಾಥೆಯರು, ಬಡವಿಯರು, ವಿಧವಾ ಹಾಗೂ ಪರಿತ್ಯಕ್ತ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕೊಟ್ಟು ಅವರನ್ನು 
ಸ್ವಾವಲಂಬಿಗಳನ್ನಾಗಿ ಮಾಡಲು ಟೊಂಕಕಟ್ಟಿ ನಿಂತ ಈ ಸಂಸ್ಥೆಯ ಸದುದ್ಜೇಶವನ್ನರಿಶು ಧಾರವಾಡ 


ನಗರ ಸಭೆಯು ಈ ಸಂಸ್ಥೆಗೆ ಮೂರು ಎಕರೆ ಸ್ಥಳವನ್ನು ದಾನ ಮೂಡಿದೆ. ಈ ಸ್ಥಳದಲ್ಲಿ ಸುಮಾರು 


ಮೂನತ್ತು ಲಕ್ಷ ಬೆಲೆಬಾಳುನ ಸ್ವಂತ ಕಟ್ಟಡವನ್ನು ಕಟ್ಟಲಾಗಿದೆ, ಈ ಕಟ್ಟಡ ನಿರ್ಮಾಣಕ್ಕೆ 
ತಗುಲಿದ ಖರ್ಚನ್ನು ಈ ಸಂಸ್ಥೆಯ ಹೆಣ್ಣು ಮಕ್ಕಳೇ ಭಾರತದ ಮೂಲೆ ಮೂಲೆಗೂ ಸಂಚರಿಸಿ 
ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿದ್ದಾರೆ, ಅಸ್ಟೇ ಅಲ್ಲ, ಕಟ್ಟಡ ಕಟ್ಟುನಾಗ ಅಲ್ಲಿನ ಶ್ರಮ 
ಜೀವಿಗಳೊಂದಿಗೆ ತಾವೂ ಶ್ರಮವಹಿಸಿ ಈ ಕಟ್ಟಡ ನಿರ್ಮಿಸಿದ್ದಾರೆ. ಪ್ರತಿ ವರ್ಷ ಈ ಸಂಸ್ಥೆಗೆ ಶಾಲಾ 


" ಶಿಕ್ಷಣ ವಿಭಾಗ, ವೃತ್ತಿ ಶಿಕ್ಷಣ ವಿಭಾಗ, ಸಂಗೀತ-ನಾಟ್ಯಕಲಾ ವಿಭಾಗ, ಕೇಂದ್ರ ಹಾಗೂ ರಾಜ್ಯ 


ಸರ್ಕಾರದ ಸಮಾಜ ಕಲ್ಯಾಣ ಮಂಡಲಿಗಳಿಂದ ಮತ್ತು ರಿಮ್ಯಾಂಡ್‌ ಹೋಂ ವಿಭಾಗಗಳಿಂದ 2 
ಲಕ್ಷದಷ್ಟು ಅನುದಾನ ಬರುತ್ತಿತ್ತು. ಈ ಸಂಸ್ಥೆಗೆ ಕೇಂದ್ರದ, ರಾಜ್ಯದ ಅನೇಕ ಮಂತ್ರಿ ಮಹಾ 
ಶಯರೂ, ಸುಭಾಸ್‌ ಚಂದ್ರ ಬೋಸ್‌, ಮಹರ್ಷಿ ಕರ್ನೆ-_ಮುಂತಾಡ ಮಹನೀಯರೂ ಭೇಟಿ 
ಯಿಕ್ತಿದ್ದಾರೆ. 


ಕರ್ನಾಟಕದಲ್ಲಿ ಸುಮಾರು ನಲವತ್ತು ವರ್ಷಗಳೆ ಕಾಲ ವೈ ಭವದಿಂದ ಅನೇಕ ಮಹಿಳೆಯರಿಗೆ ಜೀವನ 
ಕೂಪಿಸಿಕೊಟ್ಟು ಈಗ ಇಪ್ಪತ್ತು ವರ್ಷಗಳಿಂದ ನಾಮಾವಶೇನದ ಹಾದಿಯತ್ತ ಸಾಗಿರುವ ಈ 
ಸಂಸ್ಥೆಯ ವಿದ್ಯಮಾನಗಳ ಬಗ್ಗೆ ಕಳೆದ ಹದಿನೆಂಟು ವರ್ಷಗಳಲ್ಲಿ ಸಾಕಷ್ಟು ಬಾರಿ ಅಧಿಕಾರಿಗಳಿಗೂ 
ಮಂತ್ರಿವರ್ಗದವರಿಗೂ ತಿಳುವಳಿಕೆ ಮೂಡಿಸಿ ಸುಧಾರಣೆ ತರಲು ಇಲ್ಲಿನ ಸದಸ್ಯೆಯರು ಒತ್ತಾಯಿಸು 
ಕ್ರಿದ್ದಾರೆ. ಆದಕೆ ಇನ್ನೂ ಪ್ರತಿಕ್ರಿಯೆ ಕಂಡುಬಂದಿಲ್ಲ. 


ಇಂದು ಕಲಿತ ನಿದ್ಯಾವಂತ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿದ್ದರೂ ತಮ್ಮ ಸುತ್ತಲ ಪರಿಸರದ ಬಗ್ಗೆ 
ಜಾಗೃತ ಪ್ರಜೆ ಯನ್ನು ಬೆಳೆಸಿಕೊಳ್ಳುತ್ತಿರುವವರ ಸಂಖ್ಯೆ ನಿರಾಶಾದಾಯಕವಾದದ್ದು. ಸಮಾಜದ 
ಅನ್ಯಾಯ, ದೌರ್ಜನ್ಯಗಳಿಗೆ ಬಲಿಯಾಗಿರುವ, ಆಗುತ್ತಿರುವ ಅಸಂಖ್ಯ ಹೆಣ್ಣು ಗಳ ಉದ್ದಾರ ಹಾಗೂ 
ಪುನರ್ವಸತಿಯ ಸಮಸ್ಯೆಗೆ ಪರಹಾರ ಇನ್ನೂ ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ. ತಮ್ಮ ಕಾರ್ಯ 
ಕ್ಷೇತ್ರವನ್ನು ತಾವೇ ಸ್ವಯಂ ನಿಗಧಿಪಡಿಸಿಕೊಂಡಿರುವ ನಮ್ಮ ಬಹಳಷ್ಟು ಕಲಿತ ಹೆಣ್ಣು ಮಕ್ಕಳು 
ತನ್ಮು ಜೀವನದ ಗುರಿ, ನ್ಯಾಸ್ತಿಯನ್ನೂ ಕೂಡ ಸೀಮಿತಗೊಳಿಸಿಕೊಂಡು ಸಾಮಾಜಿಕ ಜವಾಬ್ದಾರಿ 
ಗಳಿಗೆ ಕಿವುಡಾಗುತ್ತಾರೆ ; ಇಲ್ಲವೆ ಫಲಾಯನವಾದಿಗಳಾಗುತ್ತಾಕೆ. ಇದಕ್ಕೊಂದು ಅಪರೂನದ 
ಅನವಾದವಾಗಿರುವ ಶ್ರೀಮತಿ ಭಾಗೀರಥಿಬಾಯಿ ಪುರಾಣಿಕ ಅವರ ನಿದರ್ಶನವನ್ನು ಅವರು ಜನಿಸಿದ 
ನೂರನೆಯ ವರ್ಷವಾದ ಇಂದು ನೆನಪಿಸಿಕೊಂಡು ಅದನ್ನು ನಮ್ಮ ಆದರ್ಶವಾಗಿಸಿಕೊಳ್ಳೋಣ. 


—ಎನ್‌. ಗಾಯಿತ್ರಿ 


(ಯರ ಶಾರೀರಿಕ್ಕ ಮಾನಸಿಕ, ಆಧ್ಯಾಕ್ಮಿಕ, ಶೈಕ್ಷಣಿಕ, ಕೈತಿಕ ಹಾಗೂ ಆರ್ಥಿಕ ಉನ್ನತಿಯೇ. 


ವಿಶ್ವಸಂಸ್ಥೆ ಯಲ್ಲಿ ಪಕ್ಷಪಾತ 


TCA iS eT 


TERS 


4 | ವಿಶ್ವಸಂಸ್ಥೆ (ಯುನೈಟೆಡ್‌ ನೇಷನ್ಸ್‌)ಯ ಹೆಸರು 
ಜಗತ್‌ಖ್ಯಾತಿ ಪ ಸಡೆದಿಕೆ ಅಂತರರಾಷ್ಟ್ರೀಯ ಮಹಿಳಾ 
ವರ್ಷ ಮಹಿಳಾ ದಶಕ ಘೋಷಣೆ ಮಾಡಿ ಮಹಿಳೆಯರ 
ಅಭಿವೃದ್ಧಿ ಗೆ ವಿಶ್ವದ ನಾನಾ ರಾಷ್ಟ್ರಗಳಿಗೆ ಮಾರ್ಗದರ್ಶನ 
ಫೀಡುವ ವಿಶ್ವಸಂಸ್ಥೆ ಯಲ್ಲಿ ಮಹಿಳೆಯರನ್ನು ಕುರಿತು 
ಎಂಥ ಧೋರಣೆ ಕಂಡು ಬರುತ್ತಜೆ? ಇದರ ಉತ್ತರ 
5 ಕುತೂಕಲಕಾರಿಯಾಗಿದೆ. 


ಜಿನಿನಾಡಲ್ಲಿ ಒಂದು ಪುರುಷರ ಸಂಸ್ಥೆ ಇದೆ. ವಿಶ್ವ 
ಸಂಸ್ಥೆ ಯ ಐರೋಪ್ಯ ಕೇಂದ್ರ ಕಛೇರಿ ಎಂಬ ಹೆಸರಿನ ಈ 
ಸಂಸ್ಥೆಯಲ್ಲಿ ಪುರು ತ್ಮ ಅಧಿಕಾರ ಸ್ಥಾಪನೆಗೇ 
ಹೆಚ್ಚು ಗಮನ ಕೊಡುತ್ತಿದ್ದಾ ಕೆ ಎಂದು ಜಿನಿವಾದಲ್ಲಿರುವ 
ವಿಶ್ವಸಂಸ್ಥೆಯಲ್ಲಿನ. ಮಹಿಳಾ ಕ್ರಿಯಾ ತಂಡಪೊಂದರ 
ನಾಯಕಿ ಕೇಮಂಡ್‌ ಮಾರ್ಟಿನ್ಯು ಹೇಳುತ್ತಾರೆ, 
ಸಾಮಾನ್ಯವಾಗಿ ರಾಜಕೀಯ ಬು ಕೈಗೊಳ್ಳುವಾಗ 
i ಮಹಿಳೆಯನ್ನು ಹೊರಗೇ ಇರಿಸಲಾಗುತ್ತದೆ. ಎಂದು 
ಅದೇ ಗುಂಪಿನ ಮತ್ತೊಬ್ಬ ಸದಸ್ಯೆ ತಿಳಿಸುತ್ತಾರೆ, ಮಹಿಳಾ 
ವರ್ಷ ಕಳೆದು 15 ವಸಂತಗಳು ಉರುಳಿ ಹೋಗಿವೆ. 
ಆದರೆ ಮಹಿಳಾ ಹಕ್ಕುಗಳ ಬಗ್ಗೆ ತಾನು ಗಂಭೀರ 
ನಿಲುವು ತಳೆದಿದ್ದೇನೆ ಎಂಬುದನ್ನು ತನ್ನ ಮಹಿಳೆಯರಿಗೆ 
ಮನದಟ್ಟು ಮಾಡಿಕೊಡುವಲ್ಲಿ ವಿಶ್ವಸಂಸ್ಥೆ ವಿಫಲವಾಗಿದೆ 
ಎಂದು ಹೇಳಬಹುದು, 


ವಿಶ್ವಸಂಸ್ಥೆ ಯ ವ್ಯವಸ್ಥೆ ಯಲ್ಲಿ ಪ್ರತಿಯೊಬ್ಬ 
ಮಹಿಳೆಯೂ 'ಸಮರ್ಥಳಾದ ಟ್ಟಿ ಪಿಸ್ಟ್‌, ' ವಿಶ್ವ ಸಂಸೆ ಯಲ್ಲಿ 
ಸಮಾವೇಶಗಳು ಸಾಮಾನ್ಯ. a ಸಮಾವೇಶಗಳಲ್ಲಿ 
ಒಬ್ಬ ಮಹಿಳೆ ಶ್ಲಾಘನೆ, ಹೊಗಳಿಕೆ ಸ್ವೀಕರಿಸಲು ನಿಂತಿಲ್ಲ 
ಪೊಡಕೆ, ಅನಳು ಟೈ ಪಕ್ಕೆ ಟರ್‌ ಬಳಿ ಕುಳಿತಿದ್ದಾಳೆಂದೇ 
ಅರ್ಥ. ಎಷ್ಟೋ pe HEN ಇಡೀ ಭಾಷಣಗಳನ್ನು 
4 ಒಪ್ಪಗೊಳಿಸಿ ಸಿದೆ ಸಡಿಸುತ್ತಾೆ. ಅವಳು ಡಾಕ್ಟರೇಟ್‌ 
ಪಡೆದುಕೊಂಡು ಅನೇಕ ಭಾಷೆಗಳಲ್ಲಿ ಕರಡು. ನಿರ್ಣಯ 
ಗಳನ್ನು ಬರೆಯುವ ಸಾಮರ್ಥ್ಯ ಹೊಂದಿರಬಹುದು. 


ಅದಕೆ ಮೊದಲು ಅನಳಿಗೆ ಟಿಲಿಪೋನ್‌ನಲ್ಲಿ ಮಾತನಾಡು 
ವುಷು, ಸಂದೇಶಗಳನ್ನು ಸ್ವೀಕರಿಸುವುದು, ಕಾಪಿ 
ಮಾಡುವುದು, ಮಾತನಾಡಿದಾಗ ಮಾತ್ರ ತುಟಿ ಬಿಚ್ಚು 
ವುದು ಮುತ್ತು "ಪ್ರೀತಿಯ ಹುಡುಗಿ' ಎಂದಾಗ ನಗು 
ವುದು ತಿಳಿದಿರಬೇಕು, 


ವರದಿಗಳ ಕಂತೆ 


ಮಹಿಳೆಯರ ಬಗ್ಗೆ ಇರುವ ಪಕ್ಷಪಾತ ಧೋರಣೆಯನ್ನು 
ಪರಿಶೀಲಿಸಿ ಅವುಗಳ ನಿವಾರಣೆಗೆ ಸಲಹೆ ಸೂಚಿಸಲು 
ಜಗತಿ ತ್ರಿನಾದ್ಯಂತ ಆಸಂಖ್ಯ ಸಮಿತಿಗಳನ್ನು ನಿಶ್ಚಸಂಸ್ಥೆ 
ರಚಿಸಿದೆ. ಜಿನಿವಾದಲ್ಲಿರುವ ಅದರ ವಿವಿಧ ಅಂಗಸ ಸ್ಥೆ ಗಳೆ 
ಶೆಲ್ಫ್‌ ಗಳಲ್ಲಿ ಮಹಿಳಾ ಸ್ಕಾ ನಮಾನ ಕುರಿತ ಅಸಂಖ್ಯ 
ನದಿಗಳು ನೆ, ಅಕ್ಷತೆ ವಿಶ್ವ ಆರೋಗ್ಯ ಸ ಸಂಸ್ಥೆಯು 
ಮೊಲೆ ಹಾಲುಣಿಸುನಿಕ ಕುರಿತಂತೆ ಒಂದು ಸಮಿತಿ 
ರಚಿಸಿದೆ, ಇದರಲ್ಲಿ ಇರುವ ಸದಸ್ಯಕೆಲ್ಲರೂ ಪುರುಷರು, 
ಈ ವಾಸ್ತವಾಂಶಕ್ಕೆ ಯಾ ಯಾನ ಅಧ್ಯ ಯನ ಉತ್ತರಿಸುತ್ತದೆ 
ಎಂದು ಜಿನಿವಾದಲ್ಲಿನ ಮಹಿಳೆಯರು ಕೇಳುತ್ತಾರೆ, 
ದುಡಿಮೆ ಸ್ಥಳದಲ್ಲಿ ಅಸಮಾನತೆಯನ್ನು ತೊಡೆದುಹಾಕಲು 
ವಿಶ್ವ ನಾಯಕತ್ವ ನಹಿಸಬೇಕಾಗಿರುವ ವಿಶ್ವ ಕಾರ್ಮಿಕ 
ಸಂಸ್ಥೆ (ಐ, ಎಲ್‌ಓ)ಯಲ್ಲಿನ ವೃತ್ತಿ ಪರ ಹುಕ್ನೆ ಗಳಲ್ಲಿ ಶೇ. 
2೧ರಷ್ಟು ಕೂಡ ಮಹಿಳೆಯರಿಗೆ ಜೊ ಕೆ ಕಿಲ್ಲಾ 
ಮತ್ತೊಂದು ಸ್ವಾರಸ್ಯಕರ ವಿಚಾರ--ವಿಶ್ವಸಂಸ್ಕೆಯಲ್ಲಿನ 
ನೌಕರಿಯೊಂದಕ್ಕೆ ಸಂದರ್ಶನ ನಡೆಯಿತು, ಮಹಿಳಾ 
ಅಭ್ಯರ್ಥಿಯೊಬ್ಬ ರನ್ನು "ನೀವು ಕಮ್ಯುನಿಸ್ಟರ, ಫೆಮಿಸಿಸ್ಟರೆ” 
ಎಂದು ಕೇಳಲಾಯಿತು, 


ವಿಶ್ವಸಂಸ್ಥೆ ಯಲ್ಲಿ ಉದ್ಯೊ (ಗವನ್ನು ಎರಡು ವರ್ಗ 
ಬಾಡ! ಸಾಮಾನ್ಯ ಸೇವೆ (ಜಿ ಸೇವೆ) ಮತ್ತು 
ವೃತ್ತಿಪರ, ಜಿ ಸೇವೆಯಲ್ಲಿ ಟೈನಿಸ್ಟ್‌ ೯ ಕಾರ್ಯದರ್ಶಿ 
ಕ್ಕೆ ಸಂಶೋಧನಾ ಸಹಾಯಕರು ಕ್ಷೆ 
ಸೇವೆಯಲ್ಲಿ ಅರ್ಥಶಾಸ್ತ್ರಜ್ಞ ರು, ವಿಜ್ಞಾ ನಿಗಳು ಮತ್ತು 


ಅಚಲ 5 


ಮಾಹಿತಿ ಅಧಿಕಾರಿಗಳು ಇದ್ದಾರೆ, ಪಿ ಮಟ್ಟದ ನಂತರ 
ಡೈರೆಕ್ಟರ್‌ ಹುದ್ದೆ, ಸಹಾಯಕ ಸೆಕ್ರೆಟರಿ ಜನರಲ್‌ 
ಮತ್ತು ಅಂಡರ್‌ ಸೆಕ್ರೆಟರಿ ಜನರಲ್‌ ಹುದ್ದೆಗಳು ಬರು 
ತ್ತನೆ. ವಿಶ್ವಸಂಸ್ಥೆಗೆ ಸೇರಿದ ವಿವಿಧ ಸಂಸ್ಥೆಗಳಲ್ಲಿ ನಡೆಸಿದ 
ಒಂದು. ಸಮೀಕ್ಷೆಯಿಂದ ವಿಶ್ವಸಂಸ್ಥೆಯಲ್ಲಿನ ಒಟ್ಟು 
ಮಹಿಳೆಯರಲ್ಲಿ ಶೇಕಡ 80 ಮಂದಿ ಸಾಮಾನ್ಯ ಸೇವೆಗಳಲ್ಲಿ 
ಇರುವುದು ವ್ಯಕ್ತವಾಯಿತು, ಪಿ ವರ್ಗದಲ್ಲಿ ಅವರ ಸಂಖ್ಯೆ 
ಶೇಕಡ 18ಕ್ಕಿಂತ ಹೆಚ್ಚಿಲ್ಲ. ಇತ್ತೀಚಿನ ದಿನಗಳವರೆಗೆ 
ವೃತ್ತಿಸರ (ಪಿ) ಮಟ್ಟ ಸೇವೆಗೆ ಮಹಿಳೆಯರನ್ನು ನೇಮಕ 
ಮಾಡಿಕೊಳ್ಳು ತ್ತಿರಲಿಲ್ಲ ಈಗ ಅವರನ್ನು ವೃತ್ತಿಪರ 
ಸೇವೆಯ ಕೆಳಮಟ್ಟಕ್ಕೆ, ಪುರುಷ ಆಭ್ಯರ್ಥಿಗಿಂತ ಹೆಚ್ಚು 
ವಿದ್ಯಾರ್ಹತೆ ಇದ್ದರೂ, ನೇಮಕ ಮಾಡಿಕೂಳ್ಳಲಾಗುತ್ತಿದೆ. 
ವೃತ್ತಿಷರ ಸೇವೆಯ ಮಧ್ಯಮ ಮಟ್ಟದ ಶ್ರೇಣಿಯಲ್ಲಿ 
ಕೆಲಸ ಮಾಡುತ್ತಿರುವ ಶೇಕಡ 30ರಷ್ಟು ಮಹಿಳೆಯರಿಗೆ 
ಡಾಕ್ಟರೇಟ್‌ ಪದವಿ ಇದೆ ; ಅನೀ ಪುರಸರಲ್ಲಿ ಶೇಕಡ 
16 ಮಂದಿಗೆ ಮಾತ್ರ ಡಾಕ್ಟರೇಟ್‌ ಇದೆ, 


ಉನ್ನತ ಮಟ್ಟದಲ್ಲಂತೂ ಮಹಿಳೆಯರ ಸಂಖೆ 
ಆಗಣ್ಯ, 1988ರ ಡಿಸೆಂಬರ್‌ ವೇಳೆಗೆ ಡೈರೆಕ್ಟರ 
ಹುದ್ದೆ ಗಳಲ್ಲಿ ಶೇಕಡ 6ರಷ್ಟು ಮಾತ್ರ ಮಹಿಳೆಯರಿದ್ದ ರು, 


ವಾಷ-ಪ್ರತಿವಾದ 


ವಿಶ್ವಸಂಸ್ಥೆ ಮಹಿಳೆಯರನ್ನು ನೇಮಕ ಮಾಡಿಕೊಳ್ಳು 
ವಾಗ ಒಂದು ಸಮಸ್ಯೆಯನ್ನಂಶೂ ಎದುರಿಸುತ್ತಿದೆ. 


7x < 


ಹುದ್ದೆಗಳನ್ನು ತುಂಬಲು ಸದಸ್ಯ ರಾಷ್ಟ್ರ ಸರ್ಕಾರಗಳು 
ಮಹಿಳಾ ಅಭ್ಯರ್ಥಿಗಳ ಹೆಸರನ್ನು ಸೂಚಿಸುವುದೇ ಇಲ್ಲ 
ಎಂದು ಅದು ದೂರುತ್ತದೆ, ಲದರೆ ಜಿನಿವಾದಲ್ಲಿ ಮಹಿಳೆ 
ಯರು “ಅದು ಸಮಸ್ಯೆಯ ಒಂದು ಮುಖ” ಎನ್ನುತ್ತಾರೆ. 
ಹುದ್ದೆ ಕುರಿತಂತೆ ಮಾಹಿತಿ ಒದಗಿಸುವ ನಿಯಂತ್ರಣವು 
ಪುರುಷರ ಕೈಯಲ್ಲಿದೆ, ಉದಾಹರಣೆಗೆ “ಫಿ ಸೇವೆಯಲ್ಲಿ 
ಹುದ್ದೆ ಖಾಲಿ ಇದ್ದರೆ, ಈ ಪುರುಷರು ತಮ್ಮ ರಾಷ್ಟ್ರ 
ಗಳಲ್ಲಿನ ಸ್ನೈಹಿತರಿಗೆ ತಿಳಿಸುತ್ತಾರೆ. ಚೈ ನಿಸ್ಟ್‌ ಹುದ್ದೆ 
ಇದ್ದರೆ ತಮ್ಮ ಪತ್ನಿಗೆ ತಿಳಿಸಿಬಿಡುತ್ತಾರೆ.” 


ಪ್ರಮುಖ ವಿಷಯಗಳಲ್ಲಿ ಕೂಡ ಮಹಿಳೆಯರನ್ನು 
ದೂರ ಇಡಲಾಗಿದೆ. ನಿಶ್ಶಸ್ತ್ರೀಕರಣ ಕುರಿತ ಚರ್ಚೆ, 
ಕಾರ್ಯಗಳಲ್ಲಿ ಸುಮಾರು 800 ಜನ ತೊಡಗಿದ್ದಾರೆ. 
ಆದರಲ್ಲಿ ಮಹಿಳೆಯರ ಸಂಖ್ಯೆ ಎರಡು ಮಾತ್ರ. ರಾಜ 
ಕೀಯ ಮಹತ್ವ ಇರುವ ನಿಯೋಗಗಳಲ್ಲಿ ಮಹಿಳೆಯರ 
ಸಂಖ್ಯೆ ಪರೋಕ್ಷವಾಗಿ ಇಳಿಮುಖವಾಗಿಬಿಟ್ಟ ರುತ್ತದೆ 
ಎಂದು ಜಿನಿನಾ ಮಹಿಳೆಯರು ಹೇಳುತ್ತಾರೆ. 


ಅಗತ್ಯ ಬದಲಾವಣೆಗೆ ರಾಜಕೀಯ ದೃಢನಿರ್ಧಾರನಿಲ್ಲ: 


ದಿದ್ದರೆ ಮಹಿಳೆಯರ ಸ್ಥಾನಮಾನ ಸುಧಾರಣೆಯ 
ಹೋರಾಟಿದಿಂದೇನು ಪ್ರಯೋಜನ? ಎಂಬುದು ಈ 


ಮಹಿಳೆಯರ ಪ್ರಶ್ನೆ. 


—ೇವಿ 


("ದಿ ಹಿಂದೂ' ಪತ್ರಿಕೆಯಲ್ಲಿ ಚಿತ್ರಾ ಸುಬ್ರಮಣಿಯಂ 
ಅನರ ಲೇಖನ ಆಥಾಶಿತ) 


ವರದಕ್ಷಿಣೆ ಹಿಂಸೆಗೆ ಒಳಗಾದವರಿಗೆ ಸಹಾಯ 


ವರದಕ್ಷಿಣೆ ಕಾರಣಕ್ಕಾಗಿ ಹಿಂಸೆಗೆ ಒಳಗಾಗುವವರ 
ನೆರವಿಗಾಗಿ. ಬೆಂಗಳೂರಿನಲ್ಲಿ "ಸಂಕಷ್ಟ ಸಹಾಯ ಟಿಲಿ 
ಫೋನ್‌? ವ್ಯವಸ್ಥೆ ಮಾಡುವುದಾಗಿ ಕರ್ನಾಟಕ ರಾಜ್ಯ 
ಕೇಂದ್ರ ಸಮಾಜಕಲ್ಯಾಣ ಸಲಹಾ ಮಂಡಳಿ ಅಧ್ಯಕ್ಷ 
ಶೌಕತ್‌ ಖುರೇಷಿ ಹೇಳಿದ್ದಾರೆ, ತುರ್ತು ಸಹಾಯ 
ಹಾಗೂ ಪರಿಹಾರ ಅದರ ಉದ್ದೇಶ, 


6 ಅಚಲ 


ಮನೆಸೆಲಸದವರಿಗೆ ಹಾಸ್ಟೆಲ್‌ 


ಮನೆ ಕೆಲಸ ಮಾಡುವ ಮಹಿಳೆಯರಿಗಾಗಿ ವಸತಿಗೃಹ 
(ಹಾಸ್ಟಲ್‌) ನಿರ್ಮಿಸಲು ಕರ್ನಾಟಕ ರಾಜ್ಯ ಮಹಿಳಾ 
ಅಭಿವೃದ್ಧಿ ಕಾರ್ಪೊರೇಷನ್‌ ಉದ್ದೇಶಿಸಿದೆ, ಇದರಲ್ಲಿ 
ಒಂದು ನೂರು ಜನಕ್ಕೆ ಅವಕಾಶ ಶಲ್ಪಿಸಿ ತಲಾ 50ರೂ, 
ಶುಲ್ಕ ವಿಧಿಸುವ ಯೋಚನೆ ಸರ್ಕಾರದ್ದು. 


ದಟ್ಟ ಕಾಡಿನಲ್ಲಿ ನಿಶ್ವಾಮಿತ್ರನ ಆತುರಕ್ಕೆ 
ಮೇನಕೆಯ ಕಾವಿಗೆ 
ಹುಟ್ಟಿದಳು ಶಕುಂತಲೆಯ ಹಾಗೆ 


ಆ ರಾತ್ರಿ ಕತ್ತಲೆಯ ಅಳುವಿಗೆ 
ಬೆದರಿ ಕೆಕೆದವು 
ಒಂದು ರಾಜ್ಯದ ರಥದ ಕುದುಕಿಗಳು, 


ಬೆಳೆದಿದ್ದು ಅರಮನೆಯಲ್ಲಿ 
ಭರ್ಜಿ ಬಾಕುಗಳ ಸರಹದ್ದು 


ನಿಶ್ಶಬ್ದಕ್ಕೆ ಸಂದವು ೬ 
ಯಾತನೆಯ ಹಗಲು ರಾತ್ರಿಗಳು 
ಜನಕನ ತೋಳುಗಳು 
ಆಲದ ಬಿಳಿಲುಗಳು 
ತೂಗಿದವು ನೆರಳಾಗಿ 


ವರ್ಷಗಳೇ ಮಾಗಿ ' 
ಪ್ರಾಯ ಬಂದಾಗ 

ಎದೆ ತುಂಬ ಹುಚ್ಚು ಹೊಳೆ 
ಒಳ-ಹೊರಗೆ ಥೋ ಕುತೂಹಲದ ಮಳೆ 


ಒಂದು ದಿನ ವಸಂಕದಲಿ 

ತುಕ್ಕು ಹಿಡಿದ'ಅಪ್ಪನ ಶಿವಧನಸ್ಸುಗಳ 
ಮುರಿದವನ 

ಉದ್ಗಾ ರಗಳ ನಡುವೆ 

ವರಿಸಿದ್ದ ಳು ಈಕೆ 


ಮುರಿದ ಬಿಲ್ಲುಗಳು-ತನ್ನ ಮೈ, ಮೂಳೆಗಳು 
ಕಂಪಿಸಿದಳು ಒಳೆಗೊಳಗೆ - 


ಮತ್ತೊಬ್ಬ ಸೀತೆ 
್ಗ ಈಕೆ ರಾತ್ರಿ ಸುಖ ಹಾರಿದವು ದೂರ 
 ಮಹಾಸಾಧ್ವಿ ನಿಟ್ಟುಸಿರು ನಾಳೆಗಳ ಆಳಿದವು 
ಸೀತೆಯಂಥವಳು 


ಕಳೆದು ಹೋದವು ಎಲ್ಲಿ? _ 
ಎಲ್ಲ ಸಂಭ್ರಮ ಸಡಗರ 
ಮನಸ್ಸಿಗೇಕೆ ಇಂಥ ದಣಿವು 


ರಾತ್ರಿ ಹೆಪ್ಪುಗಟ್ಟಿ ದಂತೇಕೆ 
ಈ ದಾಹ ವ್ಯಾನೋಹ 


ಕ ಇನ್ನೆಷ್ಟು ದಿನ ಈ ಶಿಕ್ಷೆ 


ಈಕೆ ನೊರೆಯಿಡುತ್ತಾಳೆ 
ಓ ಅಗಮ್ಯ ಸುಖದ ಕ್ಷಣಗಳೇ 
ಇಲ್ಲಿ ಹೂ ಅರಳುವಾಗ 
ಮರಗಿಡ ಚಿಗುರುವಾಗ 
ನನ್ನ ಗಂಡನಿಗೆ ಸಂಡತ್ವ ನೀಡಿದ ನಿಮಗೆಂಥ 
ಕಠಿಣ ಹೃದಯ 


ಬೆಳದಿಂಗಳಲ್ಲಿ 
ಬಂಗಾರದ ಜಿಂಕೆ ಹುಡುಕುವ 
ಧೀರೋದಾತ್ತ ಗಂಡೆ 
ಹಗಲು ರಾತ್ರಿಗಳ ಹಿಡಿದು ಹಿಂಡುವ ಬಯಕೆ 
ಹಿಮದೊಳಗಿನ ಕೆಂಡ 


“ಅಯ್ಯೋ... ಕಾಡು ಹೊತ್ತಿ ಉರಿಯುತ್ತಿದೆ 
ಏಳ್ಳ ನು? 
ಏಳು ಸಾವಿರ ಗೆಕೆದಾಟಿ ಬಂದೇನು? 
ಬಾ ಬಾರೋ ರಾನಣ್ಯ 
ಪರ್ಣಕುಟೀರದ ಹೊಸ್ತಿಲಲ್ಲಿ 
ಭಿಕ್ಷ ಹೊತ್ತು ಕಾದಿದ್ದಾಳೆ ಈಕೆ 
ಸೀತೆಯಂಥ 
ಸಾಧ್ಸಿ 
—ನಾರಾಯಣಸ್ವಾನಿಂ ಫೆ. 


ಅಚಲ 7 


ಅಜ್ಜಿಯ ಕತೆ 


ಮೊನ್ನೆ ಸಲ ಊರಿಗೆ ಹೋಗಿದ್ದಾಗ ಯಥಾಪ್ರಕಾರ ರಾತ್ರೆ 
ಉಂಡು ಹೊರಗೆ ಅಂಗಳೆದೆ ಕಟ್ಟಿ ಯಮೇಲೆ ಮಲಗಿದೆ. 
ಹೆತ್ತಿ ರಡಲ್ಲಿ ಅಜ್ಜಿ ಎಲೆ ಅಡಿಕೆ ಕುಟ್ಟು ತ್ರಿರುವ ಕುಟ್ಟ ಚಿ 
ಸದ್ಭೂ, ವಯಸ್ಸಾದುಡಕ್ಕೋ, ಅಸಚನಕ್ಟೋ Fe 
ಪರಿಸರನೇ ಗದಗುಟ್ಟುವ ಹಾಗೆ ಢರ್‌...-ಢರ್‌ 

ಎಂದು ಬುಸುಗುಟ್ಟುತ್ತಾ ಬರುವ ತೇಗುಗಳೂ ತ 
ತ್ರಿದ್ದವು.. ಇದು ಒಂದು ಥರ ಹಿನ್ನೆಲೆ ಸಂಗೀತದ ಹಾಗೆ 
ಎಂದುಕೊಂಡು ಮಲಗಿ ಮಗ್ಗುಲಾಜಿ. ಹಾಳಾದ್ದು 
ನಿದ್ದೆಯೇ ಬರುವೊಲ್ಲದು, 


“ಈ ಎಲೆಅಡಿಕೆ ಕುಟ್ಟಾಣಿ ಎಷ್ಟೊಂದು ವರ್ಷಗಳಿಂದ 
ಎಷ್ಟೊಂದು ಎಲೆಅಡಿಕೆಗಳನ್ನು ತೆನ್ನೊಳೆಗೆ ಕುಟ್ಟಿಸಿ 
ಕೊಂಡಿರಬಹುದು, ಕಷ್ಟಗಳಿಗೆ ಮ್ಸೆ ಯೊಡ್ಡಿ, ಮ್ಭೆ ಯೊಡ್ಡೀ 
ಸುಕು ಸುಕ್ಕ್ಯಾಗಿರುವ ಸೆ ದ ಕ ಡತಿ ಯೆ ದ್ದೆ ನ ಅದರ 
ಭಟ ವೂ, ಇತ್ಯಾದಿ ಇತ್ಯಾದಿ ನನ್ನೊಳಗಿನ ಕತೆಗಾರ 
ಸಾಹಿತ್ಯಕ ಭಾಷೆಯಲ್ಲಿ ಕೊರೆಯತೊಡಗಿದ. ಇದಕ್ಕಿಂತ 
"ಅಜ್ಜಿ ಹ ಕೊರತನೇ ವಾಸಿ? ಎಂದು ಟವಲನ್ನೇ ಭುಜಕ್ಕೆ 
ಏರಿಸಿ ನಡೆಜಿ. ಇದ್ದಕ್ಕಿದ್ದಂತೆ ನಾನು ಚಿಕ್ಕವನಾಗಿದ್ದಾಗ 
ಇಂಥವೇ ಬೆಳುದಿಂಗಳ ರಾತ್ರಿಗಳಲ್ಲಿ, ಇದೇ ಅಜ್ಜಿಯ 
ಸೆರಗಿನ ಬೆಚ ನೆ ಆಸಕೆಯೊಳೆಗೆ ಕುಳಿತು ರಾಜರಾಣಿಯರ, 
ರಾಕ್ಷಸರ, ಸೈ ವಕರ, ಸಾಮಂತರ ಕತೆ ಕೇಳುತ್ತಿದ್ದದ್ದು 
ನೆನಪಿಗೆ ಬಂದುಬಿಟ್ಟಿತು. ಈ ಪುರಾತನ ಕೆಂಡ 
ಅಜ್ಜಿ ಯ ಕಲ ) ನಾರೋಕಡೊಳೆಗೊಂದು ಪಾತ್ರವಾಗ 
ಬೇಕೆಂಬ ಇಚ್ಛೆ ಹೊಳೆದು ಬಿಟ್ಟಿ ತು, ಅಜ್ಜಿಯ ತಿ 
ಹೋಗಿ ಸತ್ತೆ ಟಿನೆಲ್ಲು ಕೂಡಿಸಿ ಕುಳಿತ, ಅಜ್ಜಿ 
ಕ್‌ ತಾ ಕುಟ್ಟುವುದನ್ನು ಮುಗಿಸಿ, ಯಾವುದೋ 
ಲಯಕ್ಕೆ ಬದ್ಧವಾದ ಸ ವಿಚಿತ್ರಗತಿಯೊಳಗೆ ಅಡಕೊಳ 
ಗಿನದ್ಡ i ಹೆಬ್ಬೆ ರಳು ರ ಇನ್ನೆರಡು ಬೆರಳು 
ಗಳಿಂದಷ್ಟೇ ಸಂಗ ಗಸಿ ಬಾಯೆಂಬ ಕಂದರದಲ್ಲಿ ಎಸೆದು 
ಕೊಂಡಿತು. ಸು ಮೌನನಾಗಿ ಅದರ ಮುಖದ 
ಸುಕ್ಕುಗಳನ್ನು ಎಣಿಸುತ್ತಿದ್ದೆ. ಒಂದು ಚನ್ನಾಗಿ ಜಗಿದು, 


೬ ಅಚಲ 


ಫತೆ 


13 


ರಸವನ್ನು ಪಿಚಕಾರಿಯ ಹಾಗೆ ದೂರಚಿನ್ಮಿಸಿ, ತಂಬಾಕು 
ಬಾಯಿಗೆ ಎಸೆದುಕೊಂಡು, ಎಲೆ ಅಡಿಕೆಯನ್ನು ಬಂದೆ 
ಉಂಡೆಯನ್ನಾಗಿಸಿಕೊಂಡು ದವಡೆಯ ಒಂದು ಭಾಗಕ್ಕೆ 
ಒತ್ತರಿಸಿಕೊಂಡಿತು. 


ಓಂದು ಕ್ಷಣ ಮೌನ್ನ, 


“ಏನೋ, ಸಿದ್ದಿಂಗ ಪ್ಯಾಟಗೆ ಹೋಗಿ ಸಾಹೇಬಗಿರಿ 
ಮಾಡ್ತೀಯಂತ, ಈ ಮುದಿ ಅವ್ರ ಯಾಕ ಬೇಕಾದಾ 
ಳೇಗ್ನ,?? 


ನಾನು ನಿಧಾನವಾಗಿ ನನ್ನ ಕಕೆ ಕೇಳುವ ಆಸೆಯನ್ನು 
ಮುಂದಿಟ್ಟಿ, ಪುಸಲಾಯಿಸಿದೆ. 


ಕೂರು. 
೨ ಗ ಕನ್ನಾ ೪6 

ಹೋಗೋ ಮೂಳೆ. ದೊಡ್ಡ ಡೊಡ್ಡ ಪುಸ್ತಕದಾಗಿನೆ 
ಕತಿಗೋಳನ್ಹ ಹಿಡತೀಯಂತೆ....ನಿನೆಗ್ಯಾಕ ಈ ಅಜ್ಜಿಯ 
ಹಾಳುಮೂಳು ಕತ್ತಿ : ಅಂದರೂ, ಕತೆ ಹೇಳುವ 
ಚಟಕ್ಕೋ ನನ್ನ ಪುಸಲಾನಣೆಗೋ ಬಗ್ಗಿ, ಕತೆಯ ನಡು 
ನಡುವೆ ಹೂಂ, ಹೂಂ ಅಂತಿರಬೇಣೆಂ ದೊ ಮತ್ತೆ ನಡು 
ನಡುವೆ ಬಾಯಿ ಹಾಕಬಾರದೆಂದೊ ಎರಡು ಸಾಂಪ್ರದಾ 
ಯಿಕ ಷರತ್ತುಗಳನ್ನು ವಿಧಿಸಿ, ರಸವನ್ನು ಉಗುಳಿತು. 


ಥ ಸುರುಮಾಡಲ್ಯಾ ಹೆಂಗಾರ....?” 


(ಹೊಂ... 
“ಹೆಂಗಾರ ಕೇಳಿಲ್ಲೆ. 'ಒಂದೊರಾಗ ಒಬ್ಬ ರಾಜಾ 
ಇದ್ದ. ರಾಜಾ ಕಾಜಿ ಗ್ರೀನಪಾ....ಮಹಾರಾಜ... ಆರು 


ತೆಂಗಿನ ಮರಡಸ್ಟು ಎತ್ತ ಸದ. ಜೋರು ಮೀತಿ ಬಿಟ್ಟಿದ್ದ, 
ಎಂಥಾ ಮೀಸಿ ಟದ ಗಲ್ಲದ ಎರಡೂ ಕಡಿ ಡ್‌್‌ 
ನಿಂಬಿಹಣ್ಣು ಇಟ್ಟ ರ್ಕ ಥಕಥಕಾ ಕುಣಿಬೇಕು ಅಂಥಾ 
ಮೀಶಿ, ಈ ಜಾಗ `ಜೊಡ್ಡಂಬೋ ದೊಡ್ಡ ದೊಂದು 
ಸೈನ್ಯಾ ಇತ್ತು. ರಾತ್ರೋರಾತ್ರಿ ಬ್ಯಾರೆಬ್ಯಾರೆ ರಾಜ್ಯಕ್ಕೆ 


| 


ದಂಡೆತ್ತಿ ಹೋಗಿ ಆಯಾ ರಾಜರನ್ನ ಕೊಂದು ರಾಜ್ಯ 
ದೊಡ್ಡ ದು ಮಾಡಿದ್ದ. ಹೀಂಗ ಯುದ್ಧಕ್ಕ ಹೋದಾಗ 
ಲೆಲ್ಲ ಅಲ್ಲಿನ ರಾಜರ ಹೆಂಡಂದ್ರು, ಅವರ ಮಕ್ತ ಳು, ಆ 
ಗ ಚಲುನಿ ಹೆಣ ಸ್ಕಳನ್ನ ತಂದು ತನ್ನ ಅಂ್ಸಃ 
ಪುರದಾಗ ಇಟ್ಟಿ ಡ್ಡ. 


ಈ ಅಂತಃಪುರದಾಗ ಇಂಥಾವೇ ಹದಿನಾರು ಸಾವಿರದ 
ನೂರಎಂಟು ಹೆಂಡಂದಿರಿದು, ಗಂಡೆಂಬೋ ಗಂಡುಹುಳ 
ಅಂತಃಪುರದಾಗ ಕಾಲಿಡಬಾರದಂಥಾ ವ್ಯವಸ್ಥಾ ಮಾಡಿದ್ದ 
ರಾಜ ಮತ್ತೇನು, . ಎಲ್ಲಾ ಹೆಂಗಸರಿಗೂ ಬೇಕು 
ಬೇಕಾದಂಥ ಸೀರಿ, ಕುಬುಸ, ಆಭರಣ ಹೀಂಗ ಏನೇನೋ 
ತರಶಿ ತರಶಿ ಕೊಡತಿದ್ದ, ಆದರ ಒಂದೇ ಒಂದ ಬಂದೋ 
ಬಸ್ತ್‌....ಒಂದ ಗಂಡುದುಂಬಿ ಏನಾದರೂ ಅಂತಃಪುರದ 
ತ್ಯಾಟಿದ ಹೂವಿನ ರಸಾ ಕುಡಿಲಿಕ್ಕೆ ಬಂದರೂ ಅದನ್ನ 
ಹಿಡಿದು ಕೊಂದಹಾಕೆ ಬಿಡಬೇಕಂತ ಆಜ್ಞಾ ಮಾಡಿದ್ದ. 
ಮತ್ತೇನಪಾ,.., ಹೀಂಗ ವರ್ಸಾ ಹೋಗಿ ಮರುವರ್ಸಾ 
ಬಂತು, ದಿನಾ ಏನೆ ನಿಂದರತಾನೇನ? ವರ್ನಾಕಾಲ 
ನನ್ನೂ ಕೇಳಂಗಿಲ್ಲ ನಿನ್ನೂ ಕೇಳಂಗಿಲ್ಲ, ಕಡೀಕ ಆ ಮಹಾ 
ರಾಜನ್ನೂ ಕೇಳಲಿಲ್ಲ, ವರ್ಸಾವರ್ಸಾ ಕಳದು, ಪಟ್ಟದ 
ರಾಣೀನ್ನ ಮದಿವ್ಯಾಗಿ ಹನ್ನೆರಡು ವರ್ಸಾದ್ಭು, ರಾಣಿಗೆ 
ಮಕ್ಕಳಾಗಿಲ್ಲ. ಅರಮನಿಯ ಸಾವಿರದೊಂದು ಕಂಬ 
ಗೋಳು ಕಟ್ಟಿಸಿದಾಗ ಹೆಂಗ ಇಡ್ವೋ ಪೆಟ್ಟದರಸೀನೂ 
ಹಂಗ್ಯ ಇದ್‌ಬಿಟ್ಟು, ರಾಜಾಗ ಚಿಂತಿ ಹತ್ತು, 


ನನ್ನ ವಂಸಾನ ಉದ್ದಾರ ಮಾಡೊೂನೆಂಥಾ ಪುತ್ತರ 
ಹುಟ್ಟಲಿಲ್ಲಂತ ಚಿಂತೀ ವಳಿಗ ನವದ್ದ.., ದಾಡಿಬಿಟ್ಟ 
ಅಲ್ಲೋ ಖೋಡಿ, ದಾಡಿ ಬಿಟ್ಟ ಶುಳೆ ಚ ಗಾ 
ತಾವೇನ...? ರಾಜನ ಚಿಂತಿ ಹಂಗಳ ಬೆಳಕೋತ 
ಹೋತ್ಸ್ನು, 


ಹಿಂಗ್ಯ ಇರುತ್ತಿರುತ್ತ ಒಬ್ಬ ಖುಸಿ ರಾಜ್ಯಕ್ಕ ಬಂದ, 
ಅವ ಕೇಳಿದ್ದೆಲ್ಲ ಕೊಡತಾನಂತ ವರ್ತಮಾನ ಹೊಂಟ್ಟು ಗ 
ನಾನೂ ಯಾಕ ಹಂಗಾರ ಅವನ್ನ ಕರದು ಪಾದಪೂಜಾ 
ಮಾಡಿ ಮಗನ್ನ ಪಡೀಬಾರ್ದು ಅಂತೆ ವಿಚಾರ ಮಾಡಿ ಆ 
ಜಹೀನ ಅರಮನೀಗೆ ಕರದ, 


ನೀನೇ ಹೇಳೋ ಮಗನ...., ಹಿಂದಿನ ಕಾಲದ ರಾಜ 
ಕೊಳಗ್ನ,,, ಒಬ್ಬ ಗಾರ, ಒಬ್ಬಗಾರ ಖಯಸಿಗಳ ಸಹಾಯ 
ಇಲ್ಲದ ಮಕ ೈಳನ್ನ ಹುಟ್ಟ ಸೂ ತಾಕಕ್ಕಿತ್ಸ್ಸ್ಸ? ಎಲ್ಲಾರ 


ಮವ 


ವಂಶವೃದ್ಧಿಗೂ ಖುಹಿಗೋಳೇ ಬೇಕು. .ಹೊಂ....ಯಸಿ 
ಗೋಳು.... 


ಇರಲಿ, ಮುಂದಕೇಳು...ಈ ಖುಸಿ ಬಂದಾವ ' 
ಹೆಂಗಿದ್ದ ಗೊತ್ತೇನು...., ಭಾರಿ ಚಂದಿದ್ದ,,,, ಮಾರಿಒಳಗೆ 
ಫಳಾ ಫಳಾ ಹೊಳೆಯೂ ಕಣ್ಣ, ಸೆಂಚಗಿನ ಕಡ್ಡೆ, 
ಚೂಪುಮೂಗು... ಗದ್ದ ಪುಣ್ಯವಂತ ನಾಕು ಹೆಂಗಸರ 
ಹೊಟ್ಟಿ J ಚಿಟ್ಟು ಅದ್ಯಾಕ ಗಡ್ಡಾ ಬಿಟ್ಟು 
ಸನ್ನತಿ ಆದ್ದೋ ಅಂತ ದಾರ್ಯಾ ಇತಿ ಆದ್ದ ಬಿನ್ನ ಹೆಂಗಸರೆ 
ಎದೀ ಹೇಳಬೇಕು re ಹೂಂ, ಹ 
ಠಾಜನ ಕಡೀಂದ ಸವತ ತೊಗೊಂಡ, ಭೋಜ 
ನಾತು. ರಾಜಾನ ಮನಶಿನ ಆಶಾ ಕೇಳಿದ ಮ್ಯಾಲೆ, 
ಸ್ವಾಮಿ ತೂಗುಮಂಚದೊಳಗೇ ತಲಿ ಅಲ್ಲಾಡಿಸಿದ. ಗಡ್ಡ 
ನೀವಿಕೊಳ್ಳ, “ಎಲ್ಲಿದ್ದಾಳೆ ನಿನ್ನೆ ರಂಭ್ಲಿ?, ಪಟ್ಟಿ ದರತಿ 
ಕಾಣಿಸಲೇ ಇಲ್ಲಲ್ಲ್ಲ...” ಅಂದ, 


ರಾಜಾ ಬ್ಬೆಬ್ಸೆಚ್ಚೆ... ಅಂದ....ತಬ್ಬಿಬ್ಬಾದ ಖುಷಿ 
ಮತ್ತೊ ಮ್ಮ ಗರ್ಜಿಸಿದ. “ಪೈರು ಕೊಡೋ ಭೂಮೀನ 
ರ ಬೀಜಾ ಹೆಂಗ ಕೊಡೋದೋ, ಮೂರ್ಯ... 
ಕರಿ, ನಿನ್ನ ಪಟ್ಟದರಶಿನ್ಸ...? 


ತನ್ನ ಪಟ್ಟದರಶಿ, ಗಂಡಸುಂಬಿ ಕೂಡ ಕಾಲಿಡಸಂಥ 
ಅಂತಃಪುರದಾಗಿನ ಅರಗಿಣಿ, ನಿಮ್ಮನ್ನ ನೋಡಿದರ 
ಹೆದರತಾಳೆಂತ.  ಬೀಜಾನ ತನ್ನ ಹತ್ತಿಲೇ ಕೊಟ್ಟಿರ 
ತಾನೇ ಒಯ್ದು ಅಕೀಗೆ ಕೊಡತೇನಂದ. ಮುನಿ 
ಇದ್ದಾಂವ ಗಹಗಹಿಸಿ ಗಹಗಹಿಸಿ ನಕ್ಕಿಬಿಟ್ಟಿ., 


“ಮೊರ, ಕರಿ ನಿನ್ನ ಪಟ್ಟದೆರಶಿನ್ನ...,ನಾವು ವರಾನ 
ಕೈಯ್ಯಿಂದ ಕೊಡಾವ್ರು ಮತ್ತು ಕೊಡೂ ಮುಂದ ಇರೆ 
ಬಾರದು....ಕಡೀಕೆ ನೀನೂ ಕೂಡ. ಒಂದೇ ಒಂದು 
ಜ್ಯಾಡರ ಹುಳ ನಾವು ವರ ಕೊಡೊಡನ್ನ ಕೋಡಿದ್ದೇ 
ಆದರ ನಿನಗ ಮಗಾ ಹುಟ್ಟೂದಿಲ್ಲ, ನಾವು ಮಹಾನ್‌ 
ಮಹಿಮಾಶಾಲಿ ಖುಷಿಗೊಳು....ನನ್ಮು ಮಹಿಮಾ 
ನಿನಗ್ಗೊ ಶ್ರಿಲ್ಲ... ಶಾಸ ಕೊಟ್ಟೇನು ತಡ ಮಾಡಿದ್ಯಂದ್ರ.. 
ಕರೀ ನಿನ್ನ ಸಟ್ಟದರಶೀನ,, ೫ ಅಂದ, 


ರಾಜಾ ಅಂತಃಪುರಕ್ಕೆ ಹೋಗಿ ಪಟ್ಟದರತೀನ್ನ ಕರ 
ಕೊಂಡು ಬಂದು ಖುಹಿಜೋಡಿ ಪಾರಾ? ಬಿಟ್ಟ, 
ಅಜೀನು ಮಹಿಮಾ ಅಂತೀದಿ, ವರಾಕೊಟ್ಟಿ ಒಂಭತ್ರ ಸೇ 
ತಿಂಗಳಕ್ಕೆ ಒಂದು ಕೂಸು ಹುಟ್ಟಿತು. ಈ ಕೂಸು 


ಅಚಲ 9 


ಅಂತೀದಿ.... ಮುಗಿಲಾಗಿನ ಚಂದ್ರಮಾ ಕೂಡ ನಾಚಬೇಕು 
ಅಂಥಾಕೂಸು, ಕೂಸು ಹುಟ್ಟದ ಕೂಡಲೆ ಅರಮನಿ 
ಯಿಂದ ಹೊರಗ ಹೊಂಟ ಖುಷಿ ಬಂದವರಾ ಕೊಟ್ಟ, 


4ಈ ಹುಡಗಿ ನಕ್ಸರ ಮುತ್ತು ಉದರಲಿ”... 
ಮತ್ತೊಮ್ಮೆ ವಿಚಾರ ಮಾಡಿ, “ಅತ್ತರ, ಎಲ್ಲೆಲ್ಲಿ ಇಕೀಂದು 
ಕಣ್ಣೀರಹನಿ ಬೀಳತಾವೋ ಅಲ್ಲಲ್ಲಿ ನೆಲಾ ಸ್ಮಶಾನ ಆಗ್ಲಿ. 
ಒಂದಕಾಳೂ ಆ ನೆಲದಾಗ ಬೆಳೀದಿಲ್ಲಿ....” ಅಂತ್ರೇಳಿ, 
ದಂಡಾಕಮಂಡಲಾ ತಗೊಂಡು ಹೊಂಟ್ಟೋದ, 


ಹೀಂಗ್ಯ ದಿನಾ *ಳದ್ದು....ರಾಜಕುಮಾರಿ ದೊಡ್ಡಾ 
ಕ್ಯಾಡ್ಜು. ಬೆಳೀಚೆಳೀತಿದ್ರೂ ರಾಜಕುಮಾರೀದು ಒಂದೇ 
ಒಂದು ಕೊರತಿ, ಮಾತನಾಡತಿದ್ದಿಲ್ಲ, ನಗತ್ತಿದ್ದಿಲ್ಲ... 
ಆಳೂದೂ ಇರಲಿಲ್ಲ. ರಾಜಾಗ ಮತ್ತ ಚಿಂತಿ ಹತ್ಯು, 
ಇಕೀ ನಕ್ಕಾಗೆಲ್ಲ ಉದರೂ ಮುತ್ತನ್ನೆಲ್ಲ ಕೂಡಿಟ್ಟು 
ಶ್ರೀಮುಂತನಾಗಬೇಕು ಅಂತ ಸಳಾನ" ಹಾಕಿದ್ದ. ಆದ್ರ 
ಈ ಹುಡುಗೀನೋ : ನಗಂಗಿಲ್ಲ ಅಂದರ ನಗಂಗಿಲ್ಲ. 
ರಾಜಾನೂ ಬೇಕಾದಷ್ಟು' ಉಪಾಯ ಮಾಡ್ದ, ತಾನೂ 
ಅಕೀಮುಂದ ಗಹಗಹಿಸಿ ನಕ್ಕ, ವಿದೂಸಕರನ್ನ ಕರೆಶಿದ.... 
ಕಢೀಕೆ ಹುಡುಗಿಗೆ ಕಚ್ಚಂಗುಳಿ ಇಡಿಸಿದ. ಊಹುಂ 
ಅಂದರ ಊಹುಂ. ಹುಡಗಿ ನಗಲೇ ಇಲ್ಲ. ಹಾಳಾಗಿ 
ಹೋಗಲಿ ಅಂತೆ ರಾಜಾನೂ ಸುಮ್ನಾದ, 


ಒಂದದಿನ ಬೆಳ್ಳಂಬೆಳಿಗ್ಗೆ ರಾಜಕುಮಾರಿಯ ತ್ವಾಟ 
ದಾಗ ಚನ್ನಂಗಿ ಹೊವು ಭಿರ್ರಂತ ಬಿರದ್ವು. ತ್ವಾಟಿಡ 
ತುಂಬಾ ಕೆಂಪು, ಕೆಂಪು ಹೂವು, ಅಂಗಳೆದಾಗ ರಕ್ತಾ 
ಚಲ್ಲಿದಂಗಿರಬೇಕು ಅಂಥಾ ಕೆಂಪು... ತಾಜಾತಾಜಾ ರಕ್ತ, 
ಅಂದಿನಿಂದ ರಾಜಕುಮಾರಿಯ ಚಿಂತಿ ಇನ್ನೂ ಹೆಚ್ಚಾ ತು, 
ರಾತ್ರೋರಾತ್ರಿ ತ್ವಾ ಟದೊಳಗ ಚಂದ್ರಮನ್ನ ದಬ್ಬಸ, 
ಕುಂತು ಬಿಡ್ತಿದ್ದಳು....ಇಷ್ಟು ದಿನ fen] Bo 
ಹುಣ್ಣಿ ಮಿ ರಾತ್ರಿ ಸಮಿ: ಹನ್ನೆ ರಡರ ಸಮಯ ಹೊರಗ 
ಬಂದು ಬೆಳದಿಂಗಳೊಳಗ ಕುಂತಾಗೆಲ್ಲ ಚಂದ್ರಮನಂಥಾ 
ಗಲ್ಲದ ಮ್ಯಾಲೆ , ದಳದಳಾ ಕಣ್ಣೀರು ಹರಿದು. 
ಹುಡುಗಿ ಚಿಂತಿವಳಗಾ ಸವಡ್ಗು ಹ 


ರಾಜಾಗ ಹೊಸ ಚಿಂತಿ ಹತ್ಯು. ಯಾಕಂದರ ರಾಜ 
ಕುಮಾರಿ ಅತ್ಚಂಗೆಲ್ಲ ರಾಜ್ಯದಾಗ ಕ್ಷಾಮ ಹೆಚ್ಚಾಗೊತ 
ಹೋತು. ಶಾಪಾನೇ ಹಂಗಿತ್ತಲ್ಲ, ಅಕೀ ಕಣ್ಣೀರು 
ಬಿದ್ದಕಡೆ ನೆಲಾ ಸ್ಮಶಾನ ಆಗತದ ಅಂತ, ಇಕೀ 


10 ಅಚಲ 


ಅಳೂದು ನಿಲ್ಸಿ ನಗಜೇಕಂತ ರಾಜಾನೂ ನಿಶ್ಚಪ್ರಯತ್ನ 
ಮಾಡಿದ, . ಕಡೀಕೆ ಅಳೂದು ನಿಲ್ಲಿಸ್ಲಿಲ್ಲ ಅಂದರ ಊಟಾ 


` ಹಾಕಂಗಿಲ್ಲ ಅಂದ, ಉಪವಾಸ ಕೆಡವಿದ, ಆದರ ಇದೆಲ್ಲಕ್ಕೂ 


ಆಳು ಬಗ್ಗ ಲೇ ಇಲ್ಲ. ಹಂಗ ಕಾಲುವಿ ಕಾಲುನಿಯಾಗಿ 
ರಾಜಕುಮಾರಿದು ಕಣ್ಣೀರು ರಾಜ್ಯದಾಗೆಲ್ಲ ಹರೀತು. 
ಹರಡಳ್ಳೆ ಲ್ಪ ನೆಲಾ ಸ ಶಾನೆ ಆತು. ರಾಜನಂತೂ, ಕಂಗೆಟ್ಟ 
ಇದೆಲ್ಲ "ದುಃಖಾನ ಕೊಳ್ಳ ಗೆ ಕಟ್ಟ ಗೊಂಡೆ "ಮಂಗಾ ಜೊ 
ಮಗನ, ಸೂಳೇಮಗನ Se plo ಕೊಟ್ಟರೇ. 
ಆಂತ ವರಾಕೊಟ್ಟ ಖುಹೀನ್ನ ಬೈಯ್ದ, ಇದಕ್ಕಿಂತ 
ಮಕ್ಕಳಿಲ್ಲದಿರೂಜೆ ಛಲೋ ಅಂದ, ಕಡೀಕೆ ಒಂದದಿನ 
ಬ್ಯಾಸರಾಗಿ ರಾಜಕುಮಾರನ ಏಳು ಅಂತಸ್ತಿನ ಕಬ್ಬಿ ಇದ 
ಕಟ್ಟ ಡದ ಮ್ಯಾಲಿನ ಅಂತಸ್ತಿ ನೊಳಗ ಬಂದೋಬಸ್ತ್‌ 
ಮಾಡಿಟ್ಟ. 


\ 


ಹೀಂಗ ದಿನಾ ದಿನಾ ಹೋಗತಿದ್ದು,.. ನಮ್ಮ ರಾಜ 
ಕುಮಾರಿಗೆ ಬಹಾಳ ಉದ್ದ ಕೂದಲಿದ್ದು,... ಮಾರೋ 
ಮಾರೋ ಮಾರುದ್ದಾ ಬಂಗಾರದಂಥಾ ಕೂದಲ... 
ಬಿಸಿಲಾ ಮಿರಿಮಿರಿ ಮಿಂಚೂ ಬಂಗಾರದಂಥಾ ಕೂದಲ್ಲ_. 
ದಿನಾ ಅಕೀ ಕೂದಲಾ ಹಿಕ್ಕಿಕೋತಾ ಸೆರಮಥಿ ಕಿಡಕ್ಕಾಗ 
ನಿಂದರತಿದ್ಲು. ಒಂದದಿನ ಹಿಂಗಾತು, ಅಕಿ ಕೂದಲಾ 
ಹಿಕ್ಕಿಕೋತ ನಿಂತಿರುವಾಗ ಒಂದ ದೊಡ್ಡ ಕೂದ್ಲಾ ಹಾರಿ 
ಹಾರಿ ಹೋಗಿ ಊರಾಚಿಗಿನ ನದ್ಯಾಗ “ತ್ತು. ಅದು 
ಅಲ್ಲಿಂದಲೇ ತೇಲ್ಯೊಂತ ತೇಲ್ಕೊಂತ ಹೋಗಿ ಒಬ್ಬ 
ಗೊಲ್ಲನ ಕೈಯಾಗ ಸಿಕ್ತು. ಅವ ಅಲ್ಲೆ ದನಕ್ಕ ನೀರು 
ಶುಡಿಸಾಕ ಬಂದಿದ್ದ. ಅವನಾಗ ಆ ಕೂದಲನ್ನ ನೋಡಿ, 
ಈ ಕೂದಲ ಮಾಲಕಿನ್ಸ್ನ 'ನೋಡಬೇಕಂತ ಅನ್ನಿಸ್ತು ಕ 
ಈ ಒಂದ ಕೂದಲ ಇಷ್ಟು ಸುಂದರ ಇರಬೇಕಾದರ ಇದರ 
ಮಾಲಕಿನ್ಸ ಎಷ್ಟು ಛಂದ ಇರಬೇಕು ಅಂತ ಮನಶಿನಾಗ 
ಮಂಡಿಗಿ ತಿಂದ ಚಿಗುರು ಮೀಶಿ ಹುರಿ ಮಾಡ್ಕ್ಯ್ಯಂಡ.... 
ಪಿಳ್ಳಂಗೋವಿ ಕೈಯ್ಯಾಗ ಹಿಡಕೊಂಡ.,..ಆ ಕೂದಲ 
ತೇಲಿಬಂದ ದಿಕ್ಸಿನೊಳೆಗ್ವ್ಯ ಹೊಂಟ, ಇತ್ತಲಾಗ ರಾಜ 
ಕುಮಾರಿ ಕ್ವಾಣಿ ಒಳಗೆ ಮಂಚದಾಗ ಮಲಗಿದ್ದು, ರಾಜ 
ಇಕೀಗೇ ಅಂಶ ಕಾಡಿಂದ ಹಿಡಿಸಿತರಿಸಿದ್ದ ಗಿಳಿ ಅಲ್ಲೆ 
ಪಂಜರದಾಗ ಫಿಟ್ಟುಸಿರಿಡುತ್ತ ಇತ್ತು, ಇದ್ದಕ್ಕಿದ್ದ ಹಂಗ 
ರಾಜಕುಮಾರಿ ಎದ್ದಕೂತ್ಸು....ಕಿನಿ ನಿಮಿರಿಸಿ ಕೇಳಿದಳು 
ಬಿದ್ದು ಮಂಜದಿಂದಿಳಿದು ಬಂದು ಕಿಡಿಕ್ಯಾಗ ನೋಡಿ 
ದಳು. ಕಿವಿಯಾರೆ ಕೇಳಿದ್ದು. ದೂರದಾಗೆಲ್ಲೋ 
ಅಕಿ ಎಂದೂ ಕೇಳಿರದ ಮಧುರ ಅಂದರ ಅತಿ ಮಧುರ 


ದನಿ ಕೇಳಾಕ ಹತ್ತು, ನಮ್ಮ ಚಿಗುರು ಮೀಸಿ ಹುಡುಗ 
ಪಿಳ್ಳಂಗೋವಿ ಊದಿಕೋತ ಬಂದ, ಬಂದೇ ಬಂದೆ.... 
ಬಂದೇಬಿಟ್ಟ.....ನಮ್ಮ ಹುಡುಗ ನಿಂತಿದ್ದ ಗೋಪುರದ 
ಕೆಳಗೆ ಬಂದ. ಕಾವಲುಗಾರರೆಲ್ಲ ಆ ನಾದಕ್ಕ ಮರುಳಾಗಿ 
ಕಡೆದ ಚಿತ್ರಗಳಂಗ ನಿಂತ್‌ಬಿಟ್ರು. ರಾಜಕುಮಾರಿ 
ನೋಡೇ ನೋಡಿದಳು....ಆ ನೀಲಿನೀಲಿ ಕಣ್ಣುಗಳ ಒಳಗೆ 
ವರ್ಷಾನುಗಟ್ಟಿ ದಾಹ ಇತ್ತು. ಇಗಾ, ಆ ಆಕಾಶದೊಳೆಗ 
ಹೊಳೀಲಿಕೃತ್ತಾ ವಲ್ಲ ಎರಡ ಚುಕ್ಕಿ ಆದರ್ವಂಗ ಫಳಾ 
ಫಳಾ ಹೊಳ್ಳ... ಹುಡುಗ ತನ್ನನ್ನ ಅಂತಸ್ತಿನ ಮ್ಯಾಲೆ 
ಕರಕೋ ಅಂತ ಸನ್ನೆ ಮಾಡಿ ಕೇಳಿದ, ಹುಡುಗಿ ಲಗುಬಗಿ 
ಒಳಗ ಓಡಾಡಿದಳು. ಹೆಂಗ ಕರಕೊಳ್ಳೊದು ಅಂತೆ 
ಚೂಪುಗದ್ದಾ ಕೆರಕೊಂಡ್ಳು, ಏಳ ಅಂತಸ್ತು ಅಂದರ 
ಸುಮ್ಮನಾದೀತ,... ಹುಡುಗ ಕೆಳಗೆ ನಿಂತವ ಸನ್ನಿ ಮಾಡೇ 
ಮಾಡಿದ. ಹುಡಿಗಿಗೆ ಏನೋ ಹೊಳೀತು, ಕಿಡಕಿಯ 
ಹತ್ರಕ್ಕ ಹೋಗಿ ತನ್ನ ಮಾರೋಮಾರೋಮಾರು ಬಂಗಾ 
ರದ ಬಣ್ಣದ ಕೂದಲನ್ನ ಹೊರಗ ಇಳಿಬಿಟ್ಟು. ಹುಡುಗ 
ಅದನ್ನ ಹಿಡಕೊಂಡು ಸವಕಾಶ ಸವಕಾಶ ಹತ್ತಿ ಮ್ಯಾಲಕ್ಕ 
ಬಂದ, 


ಹತ್ತಿರದಾಗ ನಿಂತು ಹುಡುಗಿನ್ನೆ ನೋಡಿದ, ಇನ್ರೂ 
ಹೆತ್ತಿರಕ್ಕ ಹೋದ, ಮತ್ತೂ ಹತ್ತಿರಕ್ಕ-ಗಲ್ಲಾ ಮುಟ್ಟದ 
ಭುಜಾ ಸವರಿದ...ಹುಡುಗಿ ಹಂಗೇ ಇದ್ದಳು... “ನಿಂಗೇನು 
ಮಾತು ಬರಾಣಿಲ್ಲೇನು....?” ಎಂದು ಕೇಳಿದ, ಹುಡುಗಿ 
ಹೆಂಗೇ ಇದ್ದಳು. 


*ನಗಾಕ ಬರಾಂಗಿಲ್ಲೇನು ?” ಅಂದ, 

ಹುಡುಗಿ ಹಂಗೇ ಇದ್ಳು, 

“ನಿನ್ನ ಕೂದಲ ಭಾಳ ಚಂದೈತ್ಲಿ,ಕಣ್ಣು ಮೂಗು, 
ಎಲ್ಲಾ ಭಾಳ ಚಂದೈ ತಿ? ಅಂದ, 


ಊಹೂಂ, ,, ಹುಡುಗೀದು ಮಾತಿಲ್ಲ ಕತಿಯಿಲ್ಲ ನಗು 
ವಿಲ್ಲ ಏನಿಲ್ಲ. ಹುಡುಗ ಕಡೀಕೆ ಬ್ಯಾಸತ್ತು ಹುಡುಗಿಯ 
ಭುಜದಸುತ್ತಾ ಕೈಹಾಕ್ಲಿ, 


“ಏ ನಾಟಿಗೋ ಬ್ಯಾಡೋ ಸಿದ್ದಿಂಗ, ಕತೀನ ಇಲ್ಲೆ 
ಮುಗಸ್ತೀನಿ, ಒಂದಿಷ್ಟು ಉಳಿದದ” ಅಜ್ಜಿ, ರಸಿಕತೆಯ 
ನಗುನಕ್ಕು ನನ್ನ ಕಿನಿಯ ಬಳ ನಿಸುಗುಟ್ಟಿ ತು. 


ಹುಡುಗಿಯ ಭುಜದಸುತ್ತಾ ಕೈಹಾಕಿ ತುಟಗೆ ತುಟ 
ಮಾಯವೋ ಏನಂತೀ? ಹುಡುಗಿ 


ನಕ್ಕಳು, ಗಹಗಹಿಸಿ ನಕ್ಕಳು, ಏಳಂತಸ್ತಿನ ಕಟ್ಟಡ 
ಕುಸಿದು ಬೀಳೂಹಂಗ, ಹುಡುಗ ದಂಗಾದ, ಆಕಿ 


ನಕ್ಷಂಗೆಲ್ಲ ಬಾಯೊಳೆಗಿಂದ ಮುತ್ತುಗೋಳು ಉದುರಿ 
ಉದುರಿ ಕೆಳ ಅಂತಸ್ತಿನ ತನಕಾ ಹೋದ್ರು. ರಾಜ್ಯಸಭಾ 


ದೊಳಗ ಚಿಂತಾಕ್ರಾಂತನಾಗ ಕುಂತಿದ್ದ ರಾಜನ ಕಾಲ 
ಬುಡದ ತನಕಾ 'ಹೋದು, ರಾಜಭಟರು ಬಂದು 
ಅವಸರದಾಗ ಸುದ್ದಿ ಒಪ್ಪಿಸಿದ್ದು... 

“ಮಹಾಸ್ವಾಮಿ, ರಾಜಕುಮಾರಿ ನಗಲಿಕ್ಕೆ ಹತ್ಯಾರ” 
ಅಂಶ. ರಾಜಾ ಜಾರುಪಂಚೇನೂ ಗಮನಿಸದ ಓಡೋಡಿ 
ಬಂದ, ಮೆಟ್ಟಲ ಮ್ಯಾಲೆ ಮೆಟ್ಟಲೂ ಹತ್ತಿದ. ರಾಜ 
ಕುಮಾರಿ ನಗೀ ಕೇಳಾಕ ಹತ್ತಿತ್ಲುಗುಡ್ಯಾಗಿನ ಗಂಟೀ 


ಬಾರಿಸಿದಂಥಾ ನಗಿ, ಎದುರಿಗೆ ನಿಂತಾನ ಹುಡುಗ 
ದಿಗ್ಬಾ _)ಂತನಾಗಿ. ವರ್ಸಾವರ್ಸಾ ಕೂಡಿಟ್ಟ ನಗೀನೆಲ್ಲ 


ಹೊರಗ ಚೆಲ್ಲಲಿಕ್ಕೆ ಹತ್ಯಾಳ ಹುಡುಗಿ, ರಾಜಾಗ 
ಆಶ್ಚರ್ಯಾತು. ಕ ಗಂಡು ಇಲ್ಲೆಹೆಂಗ ಬಂದ ಅಂತ 
ಆಶ್ಲೆರ್ಯಾತು. ಆದರೂ ಹುಡಗಿಯ ರೋಗಾ ಕಡಿಮಿ 
ಮಾಡಿದ್ದಲ್ಲಂಶ ಸಮಾಧಾನಾಗಿ- 

“ಏನ್‌ ಮದಡ್ನ ಕೊಟ್ಟಾ, ನಮ್ಮ ಹುಡುಗಿಗ್ಗೆ,? ಹಿಂಗ 
ನಗಲಿಕ್ಕೆ ಹತ್ಯಾಳೆ” ಅಂತ ಕೇಳಿದ, 

ಹುಡುಗ ಗಾಭರ್ಯಾದ, ಹೇಳಿಕೇಳಿ ದೊಡ್ಡೋರ 
ಸಾವಾಸ್ಥೃ,ನಾ ಯಾಕ ಇಲ್ಲಿ ಬಂದೆ ಅಂತ ತಬ್ಬಿಬ್ಬಾಗಿ 
ತೊದಲಿಡ,.,, 


“ನಾ ಯೇನೂ ಔಸಧಾ ಕೊಟ್ಟಿಲ್ರಿ ..ನಾ ಕೊಟ್ಟಿದ್ದು 
ಮುತ್ತೆ ನಾ ಕೊಟ್ಟದ್ದು, ಒಂದೇ ಒಂದ್ಗು... ಓಂದು 
ಮುತ್ತು...” 


ರಾಜಾಗ ಮ್ಯಾಲಿಂದು ಕೆಳೆಗಿಂದು ಹೊಳೀಲಿಲ್ಲ... 
ಕಕ್ಕಾಬಿಕ್ಕಿ ಆಜ “ಒಂದ” ಮುತ್ತಿಗೆ ಇಷ್ಟೆಲ್ಲಾ 
ಮುತ್ತ? ಒಂದ್‌ ಮುತ್ತಿಗೆ ಸಾನಿರಲ್ಲ ನೂರಲ್ಲ, 
ಕೋಟ್ಯಲ್ಲ.. ಇಷ್ಟೆಲ್ಲಾ ಮುತ್ತ...?” 
ಕತೆಯನ್ನು ಹೇಳಿ ಮುಗಿಸಿದ ಅಜ್ಜಿ ತನ್ನಷ್ಟಕ್ಕೆ 
ತಾನೇ ಸ್ವಗತದಲ್ಲೆಂಬಂತೆ ಮತ್ತೊಮ್ಮೆ ಆ ಮಾತನ್ನು 
ಮೆಲುಕು ಹಾಕಿತು 
“ಇಂದ” ಮುತ್ತಿಗ್ಗೆ, ಎಷ್ಟೊಂದು ಮುತು 
ಒಮ್ಮೆ ದೀರ್ಥವಾಗಿ ಆಕಳಿಸಿ ಇಲ್ಲಿಗೆ ಕತೀ ಮುಗೀಶಪಾ 
ಸಿದ್ದಿ ಜತೆ ,,ಹೊತ್ತಾ ತು ಮಲಗಹೋಗು' ಅಂತ ಅವಸರಿ 
13ನೇ ಪುಟಕ್ಕೆ 


ಅಚಲ 11 


ಎಲ್ಲೂ ಮಗಳ ಮಡುವೆಗಾನಿ.... 


ಒಂದೂರಲ್ಲಿ ಒಬ್ಬ ಬಡನ, ಅನನಿಗೆ ಮೂನರು ಹೆಣ್ಣು 
ಮಕ್ಕಳು. ಮೊಸಲ ಮಗಳ ಮದುವೆಗೆ ಆತ ಒಂಡಕಿ 
ಚ ಪಿಂಡ ಮಾರಿದ, ಎರಡನೆ: ಮಗಳ ವರನಕ್ಷಿಣೆಗೆ 
ತನ್ನೆರಡು ಕಣ್ಣುಗಳ ಮಾತಿದು. : ಮೂರನೆ: ಮಗಳೆ 
ನುಡುನೆಗೆ ಏನೂ ಉಳಿದಿರಲಿಲ್ಲ. ತನ್ನ ಉಳಿದೊಂಡು 
ಮೂತ್ರ ಸಿಂಡನನ್ನು ಮಾರಿ, ನೆಗೆದು ಬಿದ್ದ! 


ಸದ್ಯಕ್ಕೆ, ಇದೊಂದು ಕಟ್ಟು ಕತೆ, ಆದರೆ ಈ ಕತೆ 
ಅದಾಗಲೇ ವಾಸ್ತವನ ಹಡ ಹಿೂದಿನೆ. ಬಾಂಬೆಯ 
ಉಲ್ಲಾ ಸನಗರದಲ್ಲಿರುವ ಗೋವಿಂಷರಾಮನಿೀರ್‌ ಚಂದೂನಿ 
ಅಡಿಗೆ ಸೋಡಾ ತಯಾರಿಸುವ ಪುಟ್ಟ ಯೊೂನಿಟ್‌ನ 
ಮಾಲೀಕ, ಆತನಿಗೆ ಐನು ಜನ ಗಂಡು ಮಕ್ಕಳು, 
ನಾಲ್ಕು ಹೆಣ್ಣು ಮ ಕೈಳು. ಈತ ಇದೀಗ ತನ್ನ ಎರಡನೇ 
ಮಗಳೆ ಮಡುನೆಗಾಗಿ. ತನ್ನ ಒಂದು. ಮೂತ್ರನಿಂಡ 
ಮಾರಲು ಹೊರಟಿದ್ದಾನೆ, ಲ್‌ ಈ ನಿರ್ಧಾರ ಒಂದೆಡೆ 
ಸ್ತ್ರೀವಾದಿ ಸಹೃದಯಿಗಳ ಬೆಚ್ಚಿ ಬೀಳಿಸಿದರೆ, ಮತ್ತೊಂದೆಡೆ 
ಕೊಂಡುಕೊಳ್ಳಲು ಉತ್ಸುಕರಾದ ಜನ “ಕ್ಯೂ? 
ಬೆಳೆಸಿದ್ದಾರೆ. 


ಮೀರ್‌ ಚಂದಾನಿಯ ಮೊದಲ ಮಗಳು 23 ವರ್ಷದ 
ಉಷಾ, ಆರು ತಿಂಗಳೆ ಹಿಂದೆ ಸತ್ತಳು. ಹತ್ತಿರದ ಸಂಬಂಧಿ 
ಹುಡುಗನೊಡನಿ ಆಕೆಯ ವಿವಾಹ ನಿಶ್ಚಯವಾಗಿತ್ತು. 
ನಿಶ್ಚಿತಾರ್ಥದ ಸಮಯದಲ್ಲಿ 25,000 ರೂ. ವರದಕ್ಷಿಣೆ 
ಕೊಡುವುದಾಗಿ ಮಾತು ಕೊಟ್ಟದ್ದು, ಆತನ ಕೈ 
ಮೀರಿತ್ತು, ಮದುವೆಗೆ ಮೊದಲೇ ಹುಡುಗನ ಬೇಡಿಕೆ 
ಏರುತ್ತಲೇ ಹೋದವು. ತನ್ನ ಬೇಡಿಕೆಗಳೆನ್ನೆಲ್ಲ ತೀರಿಸು 
ನೆಂಥಾ ಸಿರಿವಂತನಲ್ಲ ನೀರ”ಚಂದಾನಿ ಎಂದು ತಿಳಿದಾಗ, 
ಹುಡುಗ ಮತ್ತೊಂದು ಹುಡುಗಿಯ ಅರಿಪಿಕೊಂಡ, ನೋನಿ 
ನಲ್ಲಿ ಉಷಾ ಕಣ್ಣು ಮುಚ್ಚಿದಳು, 


ಸಾವು, ಈ ತಂದೆಗೆ ಗಂಡಿನ ಲೋಭ, ದುರಾಸೆ, 
ಸ್ವಾರ್ಥ ಇಂಥ ಮುಖಗಳ ತೋರಿಸಲಿಲ್ಲ, . ವರದಕ್ಷಿಣೆಯ 
ಕರಾಳತೆಯ ತಿಳಿಸಲಿಲ್ಲ. ಇಂಥ ಗಂಡಿಗೆ ತಾನೆಷ್ಟೇ 


12 ಅಚಲ 


ಸುರಿದು ಮಡುವೆ ಮಾಡಿದ್ದರೂ ಮಗಳು ಸುಖವಾಗಿರು 
ತ್ತಿರಲಿಲ್ಲ ಎಂದೂ ಆತನ ವಿನೇಕಕ್ಕೆ ಹೊಳೆಯಲಿಲ್ಲ, ತನ್ನ 
ಮಗಳಿಗಷ್ಟು' ಓದಿಸಿ ಸ್ವತಂತ್ರಳಾಗಿ ಮಾಡಬೇಕಿತ್ತು 
ಎಂಬ ಯಾವ ನಿಲುವುಗಳನ್ನೂ ಆಕ ತಳೆಯಲ್ಲಿಲ್ಲ. 
ಬಸಲಾಗಿ ಈ ಘಟನೆ ಕೊಂಸ ಶಂಡಿಗೆ ವಿಚಿತ್ರ ತರ್ಕಗಳ 
ಹೇಳಿಕೊಟ್ಟ ತು, ತನ್ನಲ್ಲಿ ಸಾಕಷ್ಟು ಹಣನಿದ್ದಿದ್ದರೆ, 
ಬಹುಶಃ ತನ್ನ ಮಗಳೆ ಬನುಕನ್ನು, ಸುಖವನ್ನು ಕೊಂಡು 
ಕೊಳ್ಳಬಹುದಿತ್ತು ಅನಿಸತೊಡಗಿತು, 

ಇದೀಗ ಎರಡನೇ ಮಗಳಿಗೆ ವರ ಬರತೊಡಗಿದೆ, 
ಮೊದಲ ಮಗಳ ಕತೆಯ ಪುನಶಾನರ್ಕನೆ ಅತನಿಗೆ ಚೇಕಿಲ್ಲ. 
ಒಂಡು ಮೂತ್ರಸಿಂಡಕ್ಕೆ ವೂರುಕಟ್ಟಿ ಯಲ್ಲಿ 50 ರಿಂಡೆ 
60 ಸಾವಿರ ರೂ, ಬಕುವುದೆಂದು ಗೊತ್ತು. ಧಂಡಿಯಾಗಿ 
ದಕ್ಷಿಣೆ ಕೊಟ್ಟು ಮಗಳ ಮದುನೆ ಮಾಡುವ ಕನಸು 
ಹೊತ್ತಿದ್ದಾನೆ, 


ಇಲ್ಲಿಯನರೆನಿಗೂ ಮಾವನ ಮನೆಯನ್ನಷ್ಟೇ ತೊಳೆಯು 
ತ್ತಿದ್ದ "ಅಳಿಯ? ಇದೀಗ ಮಾನನನ್ನೇ ಕಬಳಿಸಲಿದ್ದಾನೆ. 
ಅತ್ಯಂತ ಶೋಚನೀಯನೆಂದರೆ, ಮಗಳು ತಂದೆ ಮೂತ್ರ 
ಪಿಂಡ ಮಾರಿಯಾದರೂ ತನ್ನ ಮಸುನೆ ಮಾಡಲಿ ಎಂಡು 
ಒನ್ಪಿದ್ದಾಳೆ. ಸ್ವಂತ ದುಡಿಮೆಯೋ, ಪ್ರೇಮ ನಿವಾಹವೋ 
ಅನಳು ಕನಸಿನಲ್ಲೂ ಎಣಿಸಲಾರಳು, ಅವಳು ಬೆಳೆವ 
ಬಂದ ವಾತಾನರಣ, ಇವಳಲ್ಲಿ ಹಿಡಿಹಿಡಿಯಾಗಿ 
ತುಂಬಿರುವ ಸಂಪ್ರದಾಯದ ತತ್ತಗಳೇ ಹಾಗಿನೆ. ಮಾದರಿ 
ಮಗಳಂತೆ ಗಂಡನನ್ನು ಹುಡುಕುವೆ, ತನ್ನ ಭವಿಷ್ಯವನ್ನು 
ನಿಲಿಸುವ ಜವಾಬ್ದಾರಿ, ಒದ್ದಾಟಿಗಳನ್ನು ತನ್ನ ತಂಡೆಗೇ 
ಬಿಟ್ಟಿದ್ದಾಳೆ, ತಂಡೆಯ ವಯಸ್ಸು, ಆರೋಗ್ಯ ನೋಡಿ 
ಡಕೆ ಈ ಆಸರೆೇಸನ” ತುಂಬಾ ಅಪಾಯಕಾರಿ, ಮುದಿ 
ಮೂತ್ರಸಿಂಡಕ್ಕೆ ಬೆಲೆಯೂ ಕಡಿಮೆ, ಹಾಗೆಂದು ಕತೆ 
ಇಲ್ಲಿಗೇ: 'ಮುಗಿಯುವುದಿಲ್ಲ. ನಿರೀಕ್ಷಿತ ಹಣ ದೊರೆಯ 
ದಿದ್ದಕೆ, ಮೀರ್‌ ಚಂದಾನಿಯ ಎರಡನೇ ಮಗ ತನ್ನ 
ಮೂತ್ರಪಿಂಡ ನೀಡಲು ಮುಂದಾಗಿದ್ದಾನೆ, ' 


ಈ: ಎಲ್ಲ ವಿಸರೀತಗಳಿಗೆ ಕಾರಣವಾಗಿ ಕಾಣುವುದು 


"ವರದಸ್ತಿಣೆ'. ಮೂಲದಲ್ಲಿ ಯಾವ ಕಾರಣಕ್ಕೆ ಯಾನ 
ರೂಪದಲ್ಲಿ ಹೇಗೆ ಈ ವರದಕ್ಷಿಣೆ ಹುಟ್ಟಿತು ಈಗ 
ಅಪ್ರಸ್ತುತ, ಇದೀಗ ಕಾಲದ ಗತಿಯಲ್ಲಿ ಅದು ತೆಳೆದಿರುವ 
ಕರಾಳ ರೂಸ ಮಾತ್ರ ಭಯಂಕರ. ಇಂಥ ವರದಕ್ಷಿಣೆ 
ಹೆಣ್ಣಿಗೆ ಆಸರೆಯಾಗಿ, ಭವಿಷ್ಯದ ಭದ್ರತೆಯ ಗಂಬಾಗಿಲ್ಲ. 
ನೇರ ಗಂಡಿನ ಕ್ಸ ಸೇರುವ ಸ್ಪತ್ತಾಗಿದೆ, ದಕ್ಷಿಣೆ ಕೂಡ 
ಅಪ್ಪನ ಆಸ್ತಿಯ ಅಳತೆಗೆ ತೂಗಿದ್ದಲ್ಲ. ಅದಕ್ಕೇ ಇಂದು 
ಮನೆ-ಮಠ ಮಾರಿದ್ದಲ್ಲದೆ ಮೂತ್ರಹಿಂಡಗಳೆನ್ನೂ ಮಾರಲು 
ಹೊರಟಿದ್ದಾರೆ. ಈ ವರದಕ್ಷಿಣೆಯ ಪಿಡುಗನ್ನು ಸಣೆ 
ಬಡಿಯೆಲು ಕನ್ಯಾನಿತ್ಯಗಳು ತನ್ನು ಮಗಳ ಓದು 
ನಿದ್ಯಾಭ್ಯಾಸ-ಕೆಲಸ-ಆರ್ಥಿಕ ಸ್ವಾವಲಂಬನೆಗೆ ಗಮನ 
ಹರಿಸಬೇರಾಗಿದೆ. ಜಾಗೆಯೇ ಹುಡುಗಿಯರು ಇಂಥಾ 
ಅಧ್ವಾನದ ಹೆಣದಾಸೆಯ ನಿವಾಹಕ್ತಂತ ಕೌಮಾರ್ಯನೇ 
ವಾಸಿ ಎಂದು ಉಳಿಯಬೇಕಿದೆ. ಅದರ ಬದಲು ವರ 
ದಕ್ಷಿಣೆಯ ಬ್ರಹ್ಮರಾಕ್ಷಸನಿಗೆ ದೇಹವನ್ನು ಬಿಡಿಬಿಡಿಯಾಗಿ 
ಕತ್ತರಿಸಿ ಕೊಡುತ್ತಿದ್ದಾರೆ. 


ಇದೇ ಹಿನ್ನೆಲೆಯಲ್ಲಿ ಮೊನ್ನೆ ಮೇ ತಿಂಗಳಲ್ಲಿ ದಿಲ್ಲಿಯಲ್ಲಿ 
ನಡೆದ ಘಟನೆ ನೆನಪಾಗುತ್ತದೆ. ಮತ್ತದೇ ಹೆಣ್ಣಿನ 
"ನಿವಾಹ' ಪ್ರಶ್ನೆಯಾಗುತ್ತದೆ. ಆರು ವರ್ಷದ ಬಾಲೆ 
"ಠೇಖಾ?, ಬಡಗಿ ರಾಧೇಶ್ಯಾ ಮ್‌ ಮತ್ತು ಆತನ ಹೆಂಡತಿ 
ಲಕ್ಷಿ ಶ್ಷ್ಮಿಯ ಮಗಳು, ಸಣ್ಣ ಜ್‌ ಕೇಖಾಳ ಕಾಲು 
ಅಪ್ಪ-ಅಮ ನ ಅಲಕ್ಸ್ಯದಲ್ಲಿ ಕೀವು ತುಂಬಿ ಗ್ಯಾಂಗ್ರೀನ್‌ 
Fi ಜಿಬಿ ಕತ್ತರಿಸುವಲ್ಲಿಗೆ ಬಂದಿತು. ಒಂಟಿಕಾಲಿನ 
ಅಂಗವಿಕಲ ಮಗಳನ್ನು ಮುಂಡೆ ಯಾರು ನಿನಾಹವಾಗು 
ತ್ತಾರೆ ಎಂಬ ಪ್ರಶ್ನೆಗೆ, ಈ ಅಪ್ಪ-ಅಮ್ಮ ನಲ್ಲಿ ಒಂದೇ 
ಉತ್ತರವಿದ್ದಂತೆ ಕಾಣುತ್ತದೆ. ಅರು'ವರ್ಷದ ಮುದ್ದು 
ಕೇಖಾಳನ್ನು ರಾತ್ರಿ, ಉಣ್ಣೆ ಶಾಲಿನಲ್ಲಿ ತುರುಕಿ ಸುತ್ತಿ, 
ಜಮುನಾ "ಡಿಗೆ ಸದು ಬಂಜರು. 


ಅಜ್ಜಿಯ ಕತೆ 

11ನೇ ಪುಟದಿಂದ 

ಸಿತು, ಇಷ್ಟು ಹೊತ್ತೂ ಆ ರಾಜಕುಮಾರಿಯ ಕತೆ 
ಯೊಳಗೆ ತಾನೇ ರಾಜಕುಮಾರಿ ಎಂಬಂತೆ ತನ್ನನ್ನು ಒಳೆ 
ಗಾಗಿಸಿಕೊಂಡು ಆ ಪಾತ್ರಕ್ಕೆ ಜೀವ ತುಂಬಿದ ಅಜ್ಜಿ 
ಒಮ್ಮೆ ಗೇ ಮಾತಿನ ಹಂಗು ಕೇ. ? ಎಂದು ಎ ಮೌನ 
ವಾಗಿಬಿಟ್ಟಿತು. ಈ ಪುರಾತನ ಅಜಿ ಮಿದುಳೊಳಗೆ 
ಎಷ್ಟೆ (3) Tn ಫಿ ಸ್ರಿಯತಮನ ಬರನಿಗಾಗಿ 
ಕಾಯುತ್ತಾ... ಕಾಯುತ್ತಾ ಕಬ್ಬಿಣದ ಕೋಟಿಯಲ್ಲಿ 


“ಮಾತೃಜೇನೋಭವ, “ಪಿತೃಜೀವೋಭವ? ಎಂಬ 
ನಾಡಿನಲ್ಲಿ ಮೃತ್ಯುಜೀವತೆಗಳಾದ ಈ ತಂಜಿ-ಶಾಯಿಯ 
ರನ್ನು ಬಯ್ಯೋಣವೆ, ಇಲ್ಲ ಹೆಣ್ಣಿನ ಬದುಕನ್ನು ಮದುನೆ 
ಯೊಡನೆ ಇನ್ನಿಲ್ಲದಂತೆ ಬೆಸೆದಿರುವ ನಮ್ಮ ಸಾಮಾಜಿಕ 

ವಸ್ತೆಯನ್ನು ದೂರೋಣನೆ? ಒಂಟ ಕಾಲಿನಲ್ಲಿ ಗೆಜ್ಜೆ 
ಕಟ್ಟ ನೃತ್ಯವನ್ನೇ ಮಾಡುತ್ತಿರುವ ಸುಧಾಚಂದ್ರನ” 
ಇರುವ ದೇಶದಲ್ಲೇ ಅಂಗವಿಕಲ ಮಕ್ಕಳಿಗೆ ಭವಿಷ್ಯ 
ವಿಲ್ಲೆಂದು ಸಾನಿಗೆ ದೂಡುವ ಇಂಥಾ ಪ್ರಸಂಗಗಳು ಎಷ್ಟು 


ಚ 
ನಿಸರ್ಯಾಸ? 


ಅಪ್ಪ ನ ಮೂತ್ರ ಸಿಂಡವನ್ನು ಮಾರಿಯಾಡರೂ ಮಡುವೆ 
ಸರಗಳು ಹಾ ೯ಕೆ ನಮ್ಮ ಹೆಣ್ಣು ಗಳಿಗೇಕೆ ಬಂದಿದೆ? 
ಕಾಲು ಹೋದಸ್ಸೆ ಕ್ರೈ ಜೀ ವನ ಕಳೆವ ಕ್ರೌರ್ಯ ನಮ್ಮ 
ತಂಜಿತಾಯಿಗಳಿಗೆಕೆ? ಈ ಎಲ್ಲ ದ ಕೆಗಳಿಗೂ 
ಉತ್ತ ರನಿಜೈ, ಪರಿಹಾರವಿದೆ. ಅಡೆ) ಹೊಸತಲ್ಲ, ಹೇಳು 
ತ್ರಲೇ ಬಂದಿರುವುನು--ಸ್ರ್ರೀ ಶಿಕ್ಷಣ, ಸ್ತ್ರೀ ಜಾಗೃತಿ, 
ಎಲ್ಲಿಯವರೆಗೂ ನಾವು ಮದುನೆಯನ್ನು ಆರ್ಥಿಕ ಅನಲಂ 
ಬನೆಗಾಗಿ ನಂಬಿ, ನಮ್ಮೆಲ್ಲ ಭವಿಷ್ಯ ನನ್ನು ತಾಳಿಗೆ ತೂಗು 
ಹಾಕಲು ಹೊರಡುತ್ತೆ ತ್ರೇವೋ ಅಲ್ಲಿಯನಕೆಗೂ ನಿನಾಹ 
ಕೊಟ್ಟು-ಕೊಳ್ಳುವ ವ್ಯಾ ಪಾರವಾಗುವುದೇ ಹೊರತು, 


ಪ್ರೀತಿಯ ಸಾಂಗತ್ಯವಾಗಲಾರದು. 


ನಿಶ್ವನಿದ್ಯಾಲಯಗಳಲ್ಲಿ ಮಹಿಳಾ ಅಧ್ಯಯನ ಸಂಶೋ 
ಧನೆಯ ವಿಸಯವಾಗಿ ಉಳಿದರೆ ಸಾಲದು, ವಿಚಾರಗಳು 
ರೂಪುಗೊಳ್ಳುವ ಶಾಲಾದಿನಗಳಲ್ಲಿ, ಹದಿನಯಸ್ಸಿನ 
ಕಾಲೇಜು ಹಂತದಲ್ಲಿ ಮಹಿಳಾ ನಿಚಾರಗಳು ಪಠ್ಯವಾಗಿ, 
ಈ ವಿಷಯದ ಬಗ್ಗೆ ಯುವಕ-ಯುವತಿಯರು ಗಮನ 
ಕೊಡುವಂತಹ ಕಾರ್ಯಕ ೫ ಮಗಳನ್ನು ಯೋಜಿಸಬೇಕಿನೆ. 
—ನೇನಿಂಚೆಂದ್ರ 
ಬಂಧಿತರಾಗಿರಬಹುಡು ,, ಎಸ್ಟೆ ಲ್ಲ ರಾಕ್ಷಸರು ಎಸ್ಟೆಲ್ಲ 
ಹುಡುಗಿಯರನ್ನು ಕದ್ದೊಯ್ದು ಬಂಧಿಸಿ ಚಿತ್ರಹಿಂಸೆ ನೀಡು 
ತ್ರಿ ರಬಹುದು, ಎಂಬುದನ್ನು ನೆನೆದು ಒಂದುಕ್ಷಣ ಮ್ಪೈೆ 
ಜುಮ್ಮೆ ಂದಿತು, ಹನ್ನೊ ಅದಕ್ಕೆ ಮದುನೆಯಾಗಿ ಹ ಹನ್ನೆರಡಕ್ಕೆ 
ಗಂಡಸತ್ತು... ತಿಂಗಳಿ ತಿಂಗಳ ಗುಲ್‌ಮೊಹರು ವ್ಯರ್ಥ 
ವಾಗುತ್ತಾ ಅಜ್ಜಿ ಈ ಕತೆಯ kane ಇ 
ಎಂಬ ಗುಮಾನಿ ಔದುಳೊಳಗೆ ಪ ಸ್ರವೇಶಿಸಿತು..ನನ್ನೊಳಗಿನ 
ಕತೆಗಾತಿ ಪೆನ್ನು ಹಾಳೆಯ ಹಸಿನನಲ್ಲಿ ಅಳುತ್ತಿದ್ದೆ... ಈ 


ಅಚಲ 13 


ಮುಸ್ಲಿಂ ಹೆಣ್ಣಿನ ನೋವಿನ ಚಿತ್ರಣ 


೦ ಪ್ರೀತಿ” 


ಸಾಹಿತ್ಯ ಅನ್ನುವುದು. ಹದಪದಗಳ ನಡುವಿನ ದೊಂಬ 
ರಾಟವಲ್ಲ--ಬದಲಿಗೆ ಬದುಕಿನಂಗಳದ ನಾನಾ ಸಿಹಿ-ಕಹಿ 
ಅನುಭವಗಳ ಚಿತ್ರಣ, ಇಲ್ಲಿ ಕತೆಗಾರನ ಭಾವಗಳು, 
ಭಾಷೆಯ ರೂಪುತಳೆದು 8ಕೊಟ್ಟುತೊಟ್ಟಾಗಿ ಕಾಗದದ 
ಮೇಲೆ ಜಾರಬೇಕು. ಒಂದು ಉತ್ತಮ ಸಾಹಿತ್ಯಕ್ಕೆ 
ಹೀಗಾಗಿ ಎರಡು ಅಗತ್ಯಗಳಿರುತ್ತ ವೆ.ಒಂದು, ಶ್ರೀಮಂತ 
ವಾದ ಜೀವನಾನುಭವ. ಮತ್ತೊಂದು ಅವನ್ನು ದುಡಿಸಿ 
ಕೊಳ್ಳುವ, ಸಮರ್ಥವಾಗಿ ಭಾಷೆಯ ಚೌಕಟ್ಟಿನಲ್ಲಿಂಸುವ 
ಚಾಕಚಕ್ಯತೆ. ಪ್ರಸ್ತುತ ನನ್ನ ಮುಂದಿನ ಎರಡು 
ಪುಸ್ತಕಗಳು ಅನೇಕ ವಿಧದಿಂದ ಸಾಮ್ಯತೆ ಪಡೆದಿದ್ದರೂ 
ಅನುಭವ ಹೇಗೆ ಹಾಳೆಯ ಮೇಲೆ ಕುಸುರಿಯಾಗಿದೆ ಎಂಬಲ್ಲಿ 
ದೊಡ್ಡ ವ್ಯತ್ಯಾಸವಿದೆ. 


ಯಾದರೆ- -ಇಲ್ಲಿ ವರದಕ್ಷಿಣೆ ಕಾಟದಿಂದ ಮದುವೆಯ 
ಬಗ್ಗೆ ಕನವರಿಸಲೂ ಹೆದರುವ ಹೆಣ್ಣುಗಳು ಒಂದು ಕಡೆ? 
ಈ ಹೋರಾಟದ ಕೆನವಾಸಿನಲ್ಲಿ ಫಕೀರರ ಕಾದಂಬರಿ 
ಜೀವ ಪಡೆದುಕೊಳ್ಳುತ್ತದೆ. ಕಾದಂಬರಿಕಾರ ಪ್ರತಿ: 
ಯೊಂದು ಪದವನ್ನು ಬಳಸುವಾಗಲೂ ಸತ್ತು ಸತ್ತು 
ಹುಟ್ಟುತ್ತಾನಂತೆ, ಬಹುಶಃ ಮಹಮರರ ಕಾದಂಬರಿ 
ಯನ್ನು ಓದುವಾಗ ಮತ್ತೆ ಮತ್ತೆ ನೆನಪಾಗುತ್ತಿದ್ದ ನುಡಿ: 
ಗಟ್ಟಿಂಡಕೆ ಇದೇ... 


“ಮುಮ್ಮಟ್ಟಿಯ ಸೈಕಲಿನ ಮೇಲೆ ಕಾಗೆಗಳು ಸವಾರಿ 
ಮಾಡುತ್ತಿದ್ದ ವು. ಬುಟ್ಟಿಯನ್ನು ಮುಚ್ಚಿಟ್ಟ ಗೋಣಿಯ 
ತಾಟನ್ನು ಎಳೆದುಹಾಕುವೆ ಪ್ರಯತ್ನ ಮಾಡುತ್ತಿದ್ದವು, 


EE ಹಾಹಾ ಖಾಸಾ ಖಾಸಾ ಖಾಸಾ SE 


"ಸರಕುಗಳು ಫಕೀರ್‌ ಮಹ್ಮದ್‌ ಕಬ್ಬಾಡಿ, 
"ಚೆಪ್ಪಲಿಗಳಂ?- ಸಾರಾ ಅಬೂಬಕ್ಕರ್‌, 
ನನಕರ್ನಾಟಕ ಪೆಬ್ಲಿಕೇಷನ್ಸ್ಸ್‌, ಬೆಂಗಳೂರು. 


ಪ್ರಕಟಣೆ : 


ಪುಟಗಳು 146 ಜಿಲೆ ರೂ. 15/- 
ಪುಟಗಳು 134 ಜಿಲೆ ರೂ. 15/- 


ಮೂಲತಃ ಅಲ್ಪಸಂಖ್ಯಾತ ಜನಾಂಗದಿಂದ. ಬಂದು, 
ಆ ಜನಾಂಗದ, ಅದರಲ್ಲೂ ಆ ಜನಾಂಗದ ಹೆಣ್ಣು ಮಕ್ಕಳ 
ನೋವುಗಳನ್ನು ಪ್ರತಿಫಲಿಸುವುದು ಎರಡೂ ಕೃತಿಗಳ 
ಮುಖ್ಯ ಕಾಳಜಿಯಾಗುತ್ತದೆ, ಗೆಳೆಯ ಫಕೀರ್‌ ಅವರು, 
“ವ್ಯವಸ್ಥೆಯ ಸೂತ್ರದಲ್ಲಿ ಬಂಬಿಯಾದ' ಜನರ ಕತೆ 
ಹೇಳ ಹೊರಟರೂ ನಮ್ಮ ಎದೆಗೆ ಹತ್ತಿರವಾಗಿ ಬಿಡು 
ವುದು, ಇಲ್ಲಿನ "ಸರಕು?ಗಳಾಗಿ ಮಾತ್ರ ಉಳಿದುಬಿಡುವ 
ಹೆಣ್ಣು ಗಳ ನೋವುಗಳನ್ನು ಸಮರ್ಥವಾಗಿ ಬಿಡಿಸುವುದ 
ಶಿಂದಲೆ, 


“ತಮ್ಮ ನಾಡಿನಲ್ಲಿ "ಮೆಹರ?? ನೀಡಲಾಗದೆ ಮದುವೆ 
ಗಾಗಿ ಕಾತರಿಸುವ ಅರಬಿ ಗಂಡುಗಳು ಒಂದು ಕಡೆ 


ಅಚಲ 


ಮುನ್ಮುಟ್ಟಿ ಹತ್ತಿರವಾದಂತೆ. ಅನೆಲ್ಲ ಪುರ್ರನೆ ಹಾರಿ 
ಹೋದವು, ಮುಮ್ಮಟ್ಟಿಯ ತಲೆಯತುಂಬ ನಫೀಸಳೆನ್ನು 
ಈ ರಾಕ್ಷಸನಿಂದ ಪಾರುಮಾಡುವುದು ಸಾಧ್ಯವೇ ಎಂಬ 


ಪ್ರಶ್ನೆಯೇ ತುಂಬಿತ್ತು...” 


— ಎನ್ನುವಲ್ಲಿ ಎಷ್ಟು ಸಮರ್ಥವಾಗಿ ಪರಿಸ್ಥಿತಿಯನ್ನು 
ಬಿಂಬಿಸುವ ಯತ್ನ ಅಡಗಿದೆ ಎಂದು ಓದುಗನೇ ತೀವ್ರ 
ವಾಗಿ ಅಚ್ಚರಿಗೊಳ್ಳಬೇಕ್ನು, ಪ್ರಾಯದ ತಂಗಿಯನ್ನು 
ಕುಕ್ಕಿತಿನ್ನುವ ಬಡತನ, ವರ್ಷಾನರ್ಷಾ ಬಂದು ಇಲ್ಲಿನ 
ಬಡ ಹುಡುಗಿಯರನ್ನ "ನಿಕಾಹ್‌' ಆಗಿ ಚಪಲ ತೀರಿಸಿ 
ಕೊಳ್ಳುವ ಮುದುಕರಿಂದ ಪಾರುಮಾಡುವುದು ಹೇಗೆ 
ಅನ್ನು ನಾಗ... "ಬುಟ್ಟಿಯನ್ನ ಮುತ್ತಿಗೆ ಹಾಕಿರುವ ಕಾಗೆ 


ಗಳ ಚಿತ್ರ, ಕಣ್ಣೊ ಳಗೇ ಇಳಿದು ಬಿಡುತ್ತದೆ. . ಇಂಥ 
ಪ್ರತಿಮೆಗಳು ಎಷ್ಟು ಅನನ್ಯ ವಾಗಿ ಮೂಡಿವೆ ಅಂದಕೆ 
ಬರೆಯುವ ಹೊತ್ತಿ ತ್ರಿ ನಲ್ಲಿ ಕತೆಗಾರನಿಗಾದರೂ ಇದರ 
“ಅಂ” ಬಗ್ಗೆ ಅರಿನಿತ್ತೋ ಎಂಬ ಸಂದೇಹ ಮೂಡುತ್ತದೆ. 
ಹೀಗಾಗಿ ಪ್ರತಿಮೆಗಳು ಎಲ್ಲೂ ತುರುಕಲ್ಪಡದೆ ಹೇರಲ್ಪ 
ಡಜಿ ಕೃತಿಯ ಅವಿಭಾಜಕ ಅಂಗಗಳಾಗಿ ಉಳಿದು 
ಬಿಡುತ್ತವೆ. 


ಉತ್ತರಾರ್ಧದ ಉದ್ದಕ್ಕೂ ಕುಟ್ಟ ಚಿರಾ'ದ ಕಡಲ 
ತೀರದ ಮುಸ್ಲಿಂ ಬದುಕನ್ನ ದಾಖಲಿಸುತ್ತ ಹೊರಡುವ 
ಕಾವಂಬರಿ ಪೂರ್ವಾರ್ಧದ ಕಡೆಯ ಪುಟಗಳಲ್ಲಿ ಮಿತಿ 
ಮೀರಿದ ಓಟ ಪಡೆದುಕೊಳ್ಳುತ್ತದೆ. ಸಲೀಮು-ನಫೀಸ 
ರಲ್ಲಿ ಬೆಳೆಯತೊಡಗುವ ಮುಗ್ಧ ಪ್ರಣಯ ಮುಂದುವರೆಯ 
ಲಾಗದೆ, ಸಲೀಮ ಬೇರಿ ಹುಡುಗಿಯನ್ನು ಮಡುನೆಯಾಗಿ 
೨ ಅವಳಿಗೆ "ತಲಾಕ್‌ ಕೊಟ್ಟು- -ನಫೀಸಳಗೆ ಅರಬ್ಬಿ 
ಯೊಡನೆ "ನಿಕಾಹ್‌? ಆಗುವ ಹೊತ್ತಿ ನಲ್ಲಿ ಅವನೇ ಅವಳಿಗೆ 
ತೊನೆಯಾದವ ಎಂದು ತಿಳಿದುಬರುವುದೂ ಕಡೆಗೆ ಸಲೀಮ 
ಮತ್ತೆ ನಫೀಸಳನ್ನು ಮದುವೆಯಾಗುವುದಾಗಿ ಕೇಳುವುದು 
ಎಲ್ಲವೂ ಕಡೆಕಡೆಯ ಪುಟಗಳಲ್ಲಿ ತುರುಕಲ್ಪಟ್ಟಿವೆ. 
ಕಾದಂಬರಿಕಾರಥಿಗೆ ಕಾದಂಬರಿ ಮುಗಿಸಲು ಇಷ್ಟೊಂದು 
ಅವಸರನಿತ್ತ ?! ಎಂದು ಓದಿ ಕೆಳಗಿಟ್ಟಾಗ ನನಗೇ ಕೋಪ 
ಬರುತಿತ್ತು !! 


... ವಿಶಾಲವಾದ ಮುಸ್ಲಿಂ ಬದುಕಿನ ಚಿತ್ರಣವಿರುವ 
ಕಾದಂಬರಿ ಬೆಳೆದಿರುವ ಹರಹು ಸಾಲದು, ದುಬೈ ನಲ್ಲಿ 
ಇರುವ ಗಂಡನಿಗಾಗಿ ಶಪಿಸುವ ಜುಬೇಡ, ಪ್ರತಿವರ್ಷ 
ಒಬ್ಬೊಬ್ಬ ಅರಬಿಯನ್ನು ಮದುವೆಯಾಗುವ ಹಫ್ಸಾ, 
ಜುಲೇಖಾ. ಅಥವಾ ಅಪ್ಪನ ಆಜ್ಞೆ ಗೆ ಮಣಿದು ಗಂಡನನ್ನ 
ಬಿಟ್ಟು ಬಡುವ ಆಯೇಷಾ, ("ತಲಾಖ್‌ ನೀಡುವ ಹೊತ್ತಿ 
ನಲ್ಲಿ ಆಯೇಷಾಳ ಒಂದು ಮಿಂಚೂ ಕಾಣಸಿಗುವುದಿಲ್ಲ, 
ಒಂದು ಅತ್ಯಂತ ಪ್ರಭಾವಶಾಲಿ ಅಗಿಬಿಡಬಹ. ದಾಗಿದ್ದ 

ಪಾತ್ರಕ್ಕೆ ನ್ಯಾಯ ಸಿಗದೇ ಸೊರಗಿದೆ, ಯಾರ ನೋವೂ 
ಎಲ್ಲೂ ಮುಖ್ಯವಾಗಣಿ (ಎಲ್ಲೂ ವೈ ಯಕ್ಷಿಕ ನೋವು 
ಮುಖ್ಯವಾಗದೆ ಒಂದು ಗುಂಹಿನ ಸೂ ಮಾತ್ರ ಮುಖ್ಯ 
ವಾಗುತ್ತದೆ) ಬರೇ ಉಲ್ಲೇಖಗಳಾಗಿ ಉಳದುಬಿಡುತ್ತ ದೆ 
ಎನ್ನುವಲ್ಲಿ ಕಾದಂಬರಿಯ ಮುಖ್ಯಮಿತಿ ಅಡಗಿದೆ. 


ಎಲ್ಲೂ ಆಶಾವಾದಿಯೂ ಆಗದ ತೀರ ನಿರಾಶಾವಾದಿ 


ಯೂ ಆಗದ ಕತೆಗಾರ ವಾಸ್ತವವಾದಿ, ತೀರವಾಸ್ತವವಾದಿ, . 
ಹೆಗಲ ಮೇಲೆ ಕೈಯ್ಯಿಟ್ಟು ಮಾತನಾಡುವ ಗೆಳೆಯನಂಥ 


ಭಾಷೆಯ ಫಕೀರ್‌ ಓದುಗರಲ್ಲಿ ನೋವುಗಳನ್ನು 


ಬಿಚ್ಚಿಡುತ್ತಾರೆ. 


“ಮಳೆಯಿಂದ ತೊಯ್ದು ಉದ್ದುದ್ದ ತೆಂಗಿನ ಮರಡೆ 
ಸೋಗೆಗಳು ಬೆಳುದಿಂಗಳೆ ಬಂಗಾರವರ್ಣದ ಬೆಳಕನ್ನು 
ಪ್ರತಿಫಲಿಸುತ್ತಾ ಅಶ್ಲೊ ೦ದು ಸುಂದರ ದೃಶ್ಯವನ್ನು 
ಸೃಷ್ಟಿಸಿತ್ತು. ಮರಳುನೆಲ ಕೂಡ ತನ್ನ ಮುಜೆ. ಒತ್ತಿ 
ಬಿಡುವ ಚಂದ್ರನ ಮೇಲೆ ಒಂದು ಸಣ ps 
ಯಾಯಿತು ; ಸಲೀಮನಿಗೆ*” ಎಂಬಂಥ ಸಾಲುಗಳನ್ನು 
ನೀಡಿದ ಕಟ್ಟಾಡಿ ಒಳ್ಳೆ ಕತೆಗಾರ ಎಂಬುವುದರಲ್ಲಿ 
ಎರಡು ಮಾತಿರುವುದಿಲ್ಲ, ಮುನ್ನುಡಿಯಲ್ಲಿ "ಬೊಳುವಾರು? 
ಹೇಳುವ ಹಾಗೊ (ಈ ಕಾದಂಬರಿ ಮುಂದಿನ ನೂರು 
ಕಾದಂಬರಿಗಳಿಗೆ ನೊದಲ ಹೆಜ್ಜೆ ಯಾಗಲಿ” ಎಂದು ಹರಸು 
ವುದು ನಮ್ಮ ನಿಮ್ಮಂಥ ಸಹೃದಯರ ಕರ್ತವ್ಯ, ಹರ 
ಸೋಣನೆ...? 


“ಚಪ್ಪೆ ರೃಲಿಗಳು೨- ಸಾರಾ ಅಬೂಬಕ್ಕ ರ್‌ 


"ಅಲ್ಪ ಬ್ಲಿಸಂಖ್ಯಾತ ಜನಾಂಗವೊಂದರ ಮುಖ್ಯ ಹೆಣ್ಣು 
ದನಿ: ಎಂದು ಈಗಾಗಲೆ ಸ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು 
ಭರವಸೆ ಹುಟ್ಟಿಸಿರುವ ಲೇಖಕಿ ಸಾರಾ 1.8 pe 
ಕಥಾ ಸಂಕಲನ. "ಲೇಖಕಿಯ ಮಾತುನಿನಲ್ಲಿ ಅವರು 
ಹೇಳುವ ಹಾಗೆ ಈ ಸಂಕಲನದ ಕತೆಗಳು ಹೆಚ್ಚು ಪತ್ರಿಕೆ 
ಗಳ "ಒಶ್ತಾಯ'ದಿಂದ ಬರೆದಂಥವು, 


ಗಂಡನನ್ನು ದುಬೈಗೆ ಕಳಿಸಿ ವಿರಹಜೊಳಗೂ, ಮನೆ 
ಯೊಳಗಿನ ಕಟ್ಟು ಕೆ ಬಲಿಯಾಗುವ "ಚಪ್ಪಲಿಗಳು? 
ಕತೆಯ ನನ್ನು ಫಕತ್‌ ಹಿಡಿದು, ಅಸ ಸತ್ಯತೆಯ 
ರೋಗ ಮುಂದುವರೆದ ಪಟ್ಟಣಗಳಲ್ಲೂ ಕುಕ್ಕಿತಿನ್ನುವ 
ಕೀಳರಿಮೆಯ ಲಲಿತಳವರಿಗೆ ವಸ್ತು ್ಲುವಿನ ವೈವಿಧ್ಯ ನಿದ ರೂ 
ಎಲ್ಲೂ ಸಂಕಲನದ ಯಾವೊಂದು ಕತೆಯೂ ಆತಿ ಸಯ 
ವಾಗಿ: ಓದುಗನನ್ನು" ತಟ್ಟು ವುದಿಲ್ಲ. ಯಾವುದೋ 
ಹೌತದಲ್ಲಿ ಎಲ್ಲ ಕತೆಗಳೂ "17206880881 ನರದಿಗಳಾಗಿ 
ಬಿಡುತ್ತವೇ ಹೊರತು ನೋವು ಭಾಷೆಯ ಅಂಚೊಳಗೆ 
ಪಚರು ಪದರಾಗಿ ಇಳಿಯುವುದಿಲ್ಲ, 


ವಸ್ತು ಎಷ್ಟೇ ಗಾಢವಾದದ್ದಾಗಿರಲಿ- ಭಾಷೆ ಮತ್ತು 


ಅಚಲ ೬5 


ಹು 


ಘೌ ಯು, ಸಾ ಮಾಸಾ ಬಸಿ ಘಾ ಎಂತ 


ಶೈಲಿಯಲ್ಲಿಡಿ ಹೇಗೆ ಸೊರಗಿ ಪೇಲವವಾಗಿ, ಸತ್ತೀ 
ಹೊಗುತ್ತಸೆ ಎನ್ನುವುದಕ್ಕೆ ಉತ್ತನು ಉದಾಹರಣೆ 
ಗಳಾಗಬಲ್ಲವು ; ಸಂಕಲನದ ಎಲ್ಲ ಕತೆಗಳೂ ಹೆಚ್ಚಿನ 
ಕತೆಗಳಲ್ಲಿ ಪ್ರತಿಭಟನೆ ಕಹಿಯಾದ ವಿಡಂಬನೆ ಸ 
ಸ್ಲೋಗನ್ನುಗಳಾಗಿ ಬಿಡುತ್ತವೆ. ಹೆಚ್ಚಿನ ಮಾತುಗಳು 


ಭಾಷಣಗಳಾಗಿ ಉಳಿದು ಓದುಗನ ಎದೆಯನ್ನು 
ತಟ್ಟುವುದಿಲ್ಲ. 

ಹೀಗಿದ್ದರೂ ಒಬ್ಬ ಯಶಸ್ಸಿ ಲೇಖಕ/ಲೇಖಕಿಗೆ 
ಪ್ರ ಮುಖವಾಗಿ ಇರಬೇಕಾದದ್ದು ಸುತ್ತಮುತ್ತಿನ 


ಕೋವುಗಳಿಗೆ ಸ್ಪಂದಿಸಿಬಿಡುವ ಹೃದಯ ಮತ್ತು ಮಾನ 


ವೀಯತೆ ಇವೆರಡೂ ಸಾರಾ ಅವರಲ್ಲಿ ಧಾರಾಳವಾಗಿದೆ, 
"ಸಾರಾ' ಮುಖ್ಯವಾಗಿ ಕತೆಗಾರ್ತಿಯಲ್ಲಿ ಪರಿಸರಹ 
ನೋವಿಗೆ ಸ್ಪಂದಿಸುವ ಮಾನವಜೀವಿ. ಅಂತಲೇ ಅವರ 
ಕತೆಗಳು ಸ ಸಾಹಿತ್ಯದ ಡೃಷ್ಟ್ರಿಯಿಂದ ಮುಖ್ಯವಾಗದಿದ್ದ ರೊ 
ದಿನದಿನವೂ ಬುರಕಾದ ಕಪ್ಪುಕತ್ತಲೆಯೊಳಗೆ ಸಾಯುತ್ತಾ 
ಬದುಕುತ್ತಿರುವ ಮುಸ್ಲಿಂ "ಮಹಿಳೆಯ ದಿನಚರಿಯಾಗಿ 
ನಮಗೆ ಮುಖ್ಯ ವಾಗುತ್ತದೆ. 


ಎಂದಿನಂತೆ ಕಮಲೇಶರ ಮುಖಚಿತ್ರ, ನವಕರ್ನಾಟಕದ 


ಉತ್ತಮ ಕಾಗದ ಅತ್ಯುತ್ತಮ ಮುದ್ರಣ ಕಣ್ಮನ 
ಸೆಳೆಯುತ್ತದೆ, ಈ 


ಎಲ್ಲಾ ರೀತಿಯ ವೈಚಾರಿಕ, ಪ್ರಗತಿಸರ ಹಾಗೂ 
ಮಕ್ಕಳ ಪುಸ್ತಕಗಳಿಗಾಗಿ ಇಲ್ಲಿ ಭೇಟ ಕೊಡಿ 


ಪುಸ್ತಕ 
ನನಕರ್ನಾಟಕ ಪಬ್ಲಿಕೇಷನ್ಸ್‌ (ಪ್ರೈ) ಲಿಮಿಜೆಡ್‌ 


ಎಂಬೆಸಿ ಸೆಂಟರ್‌, 


ರ್ತ 


ರೆ ರ್ಕ 
ಇಲ್ಲಿ "ಅಚಲ' ಪ್ರತಿಗಳು ದೊರೆಯುತ್ತವೆ 


ಕ್ರೆಸೆಂಟ್‌ ರಸ್ತೆ, ಬೆಂಗಳೂರು-560 001 


ರೆ 


16 ಅಚಲ 


ಹೆರುವ ಸ್ವಾತಂತ್ರ್ಯ ಕ್ಕಾಗಿ ಚಳುವಳಿ 


ಏಪ್ರಿಲ್‌ 6, 1989ರಂದು ಅಮೆರಿಕೆಯ ರಾಜಧಾನಿ 
ಯಡೆಗೆ ಮೂರು ಲಕ್ಷಕ್ಕೂ ಹೆಚ್ಚು ಮಹಿಳಾ ಪ್ರತಿಭಟನ 
ಕಾರರು ಸಾಗಿದ್ದರು.  ಅನರ ಮುಖ್ಯ ಘೋಷಣೆ 
ಮಹಿಳೆಯರೆ ಭವಿಷ್ಯವು ಅವರ ಕೈಯಲ್ಲಿದೆ ; ಚರ್ಚ್‌ 
ಆಗಲಿ, ಬೇಶವಾಗಲಿ ನಿಯಂತ್ರಿಸುವಂತಿಲ್ಲ ಎನ್ನುವು 
ದಾಗಿತ್ತು. ಅನೆರಿಕದ ಮಹಿಳೆಯರು ಪ್ರಭುತ್ವದ 
ವಿರುದ್ಧ ಸಾರಿದ ಸಮರವಾಗಿತ್ತು, ಇದು. ಅಧ್ಯಕ್ಷ 
ಬುಶ್‌ ಹಾಗೂ ಉಚ್ಚ ನ್ಯಾಯಾಲಯಕ್ಕೆ ಈ ಮಹಿಳೆ 
ಯರು ತಮ್ಮ ಸಂದೇಶವನ್ನು ಕಳಿಸಿದ್ದರು. ಮಹಿಳೆ 
ಯರಿಗಿದ್ದ ಕಾನೂನು ಸಮ್ಮತ ಗರ್ಭಪಾತ ಸೌಕರ್ಯವನ್ನು 
ವಿರೋಧಿಸುನ ಮೊಕದ್ದಮೆಯು ಏಪ್ರಿಲ್‌ 26 ರಂದು 
ನ್ಯಾಯಾಲಯದಲ್ಲಿ ಬರುವುದಿತ್ತು. ಅದಕ್ಕಾಗಿ ರಾಷ್ಟ್ರಾ 
ದ್ಯಂತ ನಡೆದ ಪ್ರಕಿಭಟನಾ ಚಳುವಳಿಯಿದು, 


1973ರ ವರೆಗೂ ಅಮೆರಿಕದಲ್ಲಿ ಗರ್ಭಪಾತ ಕಾನೂನಿಗೆ 
ನಿರೋಧವಾಗಿತ್ತು. ಹಣವಿದ್ದ ಮಹಿಳೆಯರಾದರೆ ನೆರೆ 
ರಾಜ್ಯಗಳಿಗೆ ಹೋಗಿ ಮಾಡಿಸಿಕೊಂಡು ಬರುತ್ತಿದ್ದರು, 
ಇಲ್ಲವೇ ಕಾನೂನು ನಿರೋಧಿ ಗರ್ಭಪಾತವಾಗಿಯೇ 
ರಹಸ್ಯವಾಗಿ ಹಣ ಸುರಿದು ಅಲ್ಲಿಯೇ ಮಾಡಿಸಿಕೊಳ್ಳು 
ಕ್ರಿದ್ದರು, ಆದರೆ ಅಮೆರಿಕೆಯ ಮಿಲಿಯನ್‌ಗಟ್ಟಲೆ 
ಮಹಿಳೆಯರಿಗೆ ಗರ್ಭಪಾಶವೆನ್ನು ವುದುದುಸ್ಟಪ್ಪ ವಾಗಿತ್ತು; 
ಇಲ್ಲನೇ ಬೇಡದ ಮಗುವಿಗೆ ಜನ್ಮಕೊಡಬೇಕಿತ್ತು. ರಹಸ್ಯ 
ವಾಗಿ ತಾವೇ ಅಪಾಯಕಾರಿ ಸಾಧನಗಳಿಂದ ಮಾಡಿ 
ಕೊಳ್ಳುತ್ತಿದ್ದ ಗರ್ಭಪಾತದಿಂದ ಸಾಕಷ್ಟು ಶಕ್ತಿಹೀನ 
ರಾಗುತ್ತಿ ದ್ದ ರಬ್ಲದ, ಸೋಂಕು ಮುಂತಾದ ರೋಗಗಳಿಗೆ 
ತುತ್ತಾಗಿ ಸಾವಿಗೂ ಸಿದ್ಧರಿರಬೇಕಾಗಿತ್ತು. 


ಆದರೆ ಅಠವತ್ರರ ಹಾಗೂ ಎಪ್ಪತ್ತರ ದಶಕದಲ್ಲಿ 
ಅಮೆರಿಕೆಯಲ್ಲಿ ನಡೆದ ಪ್ರಬಲ ಮಹಿಳಾ ಚಳುವಳಿಯ 
ಪರಿಣಾಮವಾಗಿ ಅಲ್ಲಿನ ಮಹಿಳೆಯರಿಗೂ ಗರ್ಭಪಾತದ 
'ಅಯ್ಕೈಯ ಸೌಲಭ್ಯ ದೊರೆಯಿತು. 1973ರಲ್ಲಿ ಇಲ್ಲಿನ 
ಮಹಿಳೆಯರಿಗೆ ದೊರಕಿದ "ಗರ್ಭಪಾತದ ಆಯ್ಕೆ'ಯ 


ವಿಜಯ ಚಾರಿತ್ರಿಕವಾಗಿ ಮಹೆತ್ವದ್ದು. ಉಚ್ಚ ನ್ಯಾಯಾ 
ಲಯವು ಪ್ರಸಿದ್ಧ ರೋ ವಿರುದ್ಧ ವೇಡ್‌ ಮೊಕದ್ದಮೆಯಲ್ಲಿ 
ಮಹಿಳೆಯರಿಗೂ ಖಾಸಗಿಯಾದ ಸಂನಿಧಾನಾತ್ಮಕ ಹಕ್ಕಾಗಿ 
ಗರ್ಭಪಾತನ ಹಕ್ಕಿನ ಪರವಾಗಿ ತೀರ್ಪು ಕೊಟ್ಟಿತು. 
ಆಸಕೆ ಈ ಚಾರಿತ್ರಿಕ ನಿರ್ಣಯದ ನಂತರ ಹದಿನಾರು 
ವರ್ಷಗಳಾದ ಮೇಲೆ ಮತ್ತೊಮ್ಮೆ ಉಚ್ಛ ನ್ಯಾಯಾ 
ಲಯದ ಮುಂದೆ ವೆಬ್‌ಸ್ಟರ್‌ ವಿರುದ್ಧ ಜೀವೋತ್ಪತ್ತಿ 
ಆರೋಗ್ಯ ಸೇನೆಯ ಮೊಕದ್ದಮೆಯು ಗರ್ಭಪಾತವನ್ನು 
ವಿರೋಧಿಸಲು ಬಂದಿದೆ, ಇದೇ ನಿಲುವನ್ನು ಪ್ರತಿಿಧಿಸಿನ 
ರೀಗನ್‌-ಬುಹಷ್‌ ಆಡಳಿತ ಮಹಿಳೆಯರ ಸ್ವಾತಂತ್ರ್ಯಕ್ಕೆ 
ಗಂಡಾಂಶರಕಾರಿಯಾಗಿ ಸರಿಣನಿಸಿದೆ, 


ವೆಬ್‌ಸ್ಟರ” ಮೊಕದ್ದಮೆಯ ಮುಖ್ಯ ಅಂಶನಿರುವುದು 
1986 ನಿಸೌರಿ ರಾಜ್ಯದೆ ಗರ್ಭಪಾತ ವಿರೋಧಿ ಕಾನೂ 
ನನ್ನು ಕುರಿತಾಗಿ, ಇದರ ಪ್ರಕಾರ ಗರ್ಭಧಾರಣೆಯ 
ಪ್ರಾಥನಿಕ ಹೆಂತನಲ್ಲೇ ಜೀವದ ಉಗಮವಾಗುವುದರಿಂದೆ 
ಇನ್ನೂ ಹುಟ್ಟದಿರುನೆ ಜೀವಕ್ಕೂ ಬಸುಕುವೆ ಹಕ್ಕು ಇದೆ. 
ಇದು ಮೂಲತಃ ಧಾರ್ಮಿಕ ನಂಬಿಕೆಯೊ ಆಗಿರುವುನ 
ರಿಂದ ಭ್ರೂಣವನ್ನು ಮನುಷ್ಯ ಜೀವಿಯಂತಲೆಃ ಪರಿಗಣಿಸೆ 
ಲಾಗಿದೆ. ಅನ್ನೆರಿಂದ ಅಲ್ಲಿಯ ಉಚ್ಛ ನ್ಯಾಯಾಲಯ 
ಮಿಸೌರಿ ಕಾನೂನನ್ನು ಎತ್ತಿಹಿಡಿದದ್ದೇ ಆದರೆ ಸರ್ಕಾರ 
ದಿಂದ ಅನುದಾನ ಪಡೆಯುವ ಆಸ್ಪತ್ರೆಗಳಲ್ಲಿ ಗರ್ಭಪಾತ 
ಮಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ, ಅದರ ಬಗ್ಗೆ 
ಮಾಹಿತಿ ಕೊಡುವುದನ್ನು, ಕೊಡುನನರನ್ನು ಶಿಕ್ಷಸಲಾಗು 
ತ್ತದೆ 


ವೆಬ್‌ಸ್ಟರ ಮೊಕದ್ದಮೆಯ ಅತ್ಯಂತ ಬೊಡ್ಡ 
ಪೆಟ್ಟಿಂದಕೆ, ರೋ ಮೊಕದ್ದಮೆಯಲ್ಲಿನ , ನಿರ್ಣಯವನ್ನು 
ತಿರುವು ಮುರುವು ಮಾಡುವುದರಿಂದ ಮಹಿಳೆಯರು 
ಬೇಡವಾದ ತಮ್ಮ ಗರ್ಭವನ್ನು ತೆಗೆಸಿಕೊಳ್ಳ ಬಹುದಾದ 
ಸ್ವಾತಂತ್ರ್ಯದಿಂದ ವಂಚಿತರನ್ನಾಗಿ ' ಮಾಡುವುದು, 
ಅದನ್ನು ಮಾಡದಿದ್ದ ರೂ ಗರ್ಭಪಾತಕ್ಕೆ ಸಂಬಂಧಸಟ್ಟಂತೆ 


ಅಚಲ 17 


ಅತ್ಯಂಶ ಕಠಿಣನಾದ ನಿರ್ಬಂಧಗಳನ್ನು ವಿಧಿಸುವ 
ಸಾಧ್ಯದೆಯಿದೆ, ಇದರಿಂದಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ 
ಗರ್ಭಿಣಿಯಾದವರಿಗೆ ಹಾಗೂ ಪರರಾಜ್ಯಗಳಿಗೆ ಹೋಗಿ 
ಗರ್ಭಪಾತ ಮಾಡಿಸಿಕೊಳ್ಳ ಲಾಗದ ಬಡ ಮಹಿಳೆಯರಿಗೆ 
ತುಂಬಾ ಕಷ್ಟವಾಗುತ್ತದೆ. 


ಅಧ್ಯಕ್ಷ ಬುಷ್‌ ಮತ್ತು ಅಮೆರಿಕೆಯ ಮತಾಂಧ 
ಕ್ರಿಶ್ಚಿಯನ್‌ ಸಮೂಹ ಗರ್ಭಪಾತವನ್ನು ನಿರೋಧಿಸುವ 
ಪ್ರಮುಖ ಶಕ್ತಿಗಳಾಗಿ ಗರ್ಭಪಾತದ ಹಕ್ಕಿನ ವಿರುದ್ಧ 
ದೊಡ್ಡ ಸಮರವನ್ನೇ ಸಾರಿದ್ದಾರೆ, ಇದುವರೆಗೂ 
ಅಮೆರಿಕದಲ್ಲಿ 1,6 ಮಿಲಿಯನ್‌” ಮಹಿಳೆಯರು ಪ್ರತಿ 
ವರ್ಷ ಗರ್ಭಪಾತವನ್ನು ಮಾಡಿಸಿಕೊಳ್ಳುತ್ತಿದ್ದರು. ಜನ 
ಸಮೂಸ್ಷೆಯ ಪ್ರಕಾರ ಶೇಕಡ 70ರಷ್ಟು ಮಂದಿ ಗರ್ಭ 
ಪಾಠದ ನಿರ್ಧಾರವನ್ನು ಮಹಿಳೆಗೇ ಬಿಡುವ ಸ್ವಾತಂತ್ರ್ಯ 
ವನ್ನು ಅಭಿಪ್ರಾಯ ಹಡುತ್ತದೆ, ಆದರೂ ಇವೆಲ್ಲವನ್ನೂ 
ಲೆಕ್ಕಿಸದೆ ಗರ್ಭಪಾತದ ವಿರುದ ಒಂದು ಬೃಹತ್‌ 
ಕುತಂತ್ರದ ಯೋಜನೆಯನ್ನೇ ರಚಿಸಲಾಗಿದೆ, ಈ 
ಗರ್ಭಪಾತ ನಿರೋಧಿ ಚಳುನಳಯ ಮುಂಚೂಣಿಯಲ್ಲಿರು 
ವನರು ಗರ್ಭಪಾತ ಮಾಡಿಸಿಕೊಳ್ಳು ವವರಿಗೆ ಮತ್ತು 
ಮಾಡುವವರಿಗೆ ಒಂದು ಭಯಂಕರ ಸನ್ನಿ ನೇಶವನ್ನೇ 
ಸೃಷ್ಟಿಸಿದ್ದಾರೆ. ಗರ್ಭಪಾತ ಚಿಕಿತ್ಸಾಲಯಗಳ ಮೇಲೆ 
ದಾಳ ನಡೆಸುವುದು, ಅವರ ವಿರುದ್ಧ ಮೊಕದ್ದಮೆಗಳನ್ನು 
ಹೂಡುವುದು ಮತ್ತು ಪತ್ರಿಕೆಗಳ ಮೂಲಕ ಅಪಪ್ರಚಾರ 
ನಡೆಸುವುದು ಇವೇ ಮುಂತಾದ ಕುತಂತ್ರಗಳ ಮೂಲಕ 
ಬದುಕ ಅಸಹನೀಯನೆನ್ನಿಸುವಂತೆ ಮಾಡುವುದೇ ಅವರ 
ಮುಖ್ಯ ಯೋಜನೆ, ಇಷ್ಟೇ ಅಲ್ಲ,ಗರ್ಭಪಾಶ ಚಿಕಿತ್ಸಾಲಯ 
ಗಳ ಬಳ ಪಿಕೆಟಿಂಗ್‌ ನಡೆಸುವುದು, ಈ ಪ್ರತಿಭಟನ 
ಕಾರರು ತಾವೇ ಒಂದು ವೃತ್ತವನ್ನು ರಚಿಸಿಕೊಂಡು 
ಬೈಬಲ್‌ ಓದುತ್ತಾ, ಅದರ ಮಂತ್ರಗಳನ್ನು ಹಾಡುತ್ತಾ, 
"ಉಚ್ಛ ನ್ಯಾಯಾಲಯವೇ, ಸರ್ವಶಕ್ತ ಭಗವಂತನು 
ನಿಮ್ಮನ್ನು ಗಮನಿಸುತ್ತಿದ್ದಾನ್‌ ಎಂದು ಘೋಷಣೆ 
ಕೂಗುವುಜೀ ಮುಂತಾದ. ಮಾನಸಿಕ ಒತ್ತಡಗಳನ್ನು 
ಹೇರುವುದರಲ್ಲಿ ನಿಸ್ಸೀಮರು. ಅತ್ಯಂತ ರೋಚಕವಾದ 
ಹಾಗೂ ಭೀಕರವಾದ ಭ್ರೂಣದ ಚಿತ್ರವುಳ್ಳ ಭಿತ್ತಿ ಪತ್ರ 
ಗಳನ್ನು ಹಿಡಿದುಕೊಂಡು ಪ್ರದರ್ಶನ ನಡೆಸುವುದು ಇನರ 
ಮತ್ತೊಂದು ಲಕ್ಷಣ, "ನೈತಿಕ, ಜವಾಬ್ದಾರಿ' ಬಳಗದ 
ನಾಯಕ ಇತ್ತೀಚೆಗೆ ನಡೆದ ಇಂತಹ ಗರ್ಭಪಾತ ವಿರೋಧಿ 


18 ಅಚಲ 


ಪ್ರದರ್ಶನಕ್ಕೆ 10,000 ಡಾಲರ್‌ ಹಣವನ್ನು ದೇಣಿಗೆ 
ಯಾಗಿ ಕೊಟ್ಟಿ ದ್ದಾನೆ. ಧಾರ್ಮಿಕ ನಂಬಿಕೆಯನ್ನೇ ಮುಖ್ಯ 
ಪ್ರೇರಣೆಯಾಗಿ ಉಳ್ಳ ಈ ಚಳುವಳಗೆ ಆಳುವ ಪ್ರಭುಗಳ 
ಕೃಪಾಕಟಾಕ್ಷವೂ ಇದೆ, ಅಧ್ಯಕ್ಷ ಬುಶ್‌ನ ಚುನಾವಣೆ 
ಯಾದ ಎರಡು ದಿನಗಳ: ನಂತರವಷ್ಟೇ ನ್ಯಾಯಾಂಗ 
ಇಲಾಖೆ ಮತ್ತು ಅಟಾರ್ನಿ ಜನರಲ್‌ ಇಬ್ಬರೂ ರೋ 
ಮೊಕದ್ದಮೆಯ ತೀರ್ಪನ್ನು ತಿರುಗಾಗಿಸುವ ವೆಬ್‌ಸ್ಟರ” 
ಮೊಕದ್ದ ಮೆಯನ್ನು ತಾವೂ ಅನುಮೋದಿಸುವುದಾಗಿ 
ಘೋಷಿಸಿದರು, ಜನವರಿಯಲ್ಲಿ ನಡೆದೆ. ಗರ್ಭಪಾತ 
ವಿರೋಧಿ ಚಳುವಳಿಯ ಚಳುವಳಿಗಾರರನ್ನುದ್ದೇಶಿಸಿ 
ಅಧ್ಯಕ್ಷ ಬುಷ್‌ ರೋ ಮೊಕದ್ದಮೆಯ ತೀರ್ಪನ್ನು 
ತಿರುಗು ಮುರುಗಾಗಿಸಲು ಬಯಸುವ ತಮ್ಮ ಅಸೇಕ್ಷ 
ಯನ್ನು ಅವರ ಮುಂದಿಟ್ಟುದಲ್ಲದೆ, ತಾನೂ ಮನುಷ್ಯ 
ಜೀನಿ ಸಂರಕ್ಷಣೆಯನ್ನು ಅನುಮೋದಿಸುವುದಾಗಿ ಭರವಸೆ 
ಕೊಟ್ಟರು. 


ಅಂತೂ ಅಮೆರಿಕೆಯ ಬಹುಸಂಖ್ಯಾತ ಮತಾಂಧ 
ಜನತೆಯ ಸಂಕುಚಿತ ಚಿಂತನೆಯ ಫಲವಾಗಿ, 5:4ರ 
ಪ್ರಮಾಣದ ಮತ ಎಣಿಕೆಯಿಂದಾಗಿ 16 ವರ್ಷಗಳಿಂದ 
ಅಮೆರಿಕದ ಮಹಿಳೆ ಅನುಭವಿಸುತ್ತಿದ್ದ ಗರ್ಭಪಾತ 
ಸ್ಟಾತಂತ್ರ್ಯಕ್ಕೆ ಕೊನೆ ಬಿದ್ದಿತು. ಅಮೆರಿಕದ ಉಚ್ಛ 
ನ್ಯಾಯಾಲಯ ಈ ಜುಲೈ 3ರಂದು ಗರ್ಭಪಾತ ವಿರೋಧಿ 
ತೀರ್ಪು ನೀಡಿ ತನ್ನ ಸ್ತ್ರೀನಿರೋಧಿ ನೀತಿಯನ್ನು ಹೆಚ್ಚು 
ಪ್ರಚುರಪಡಿಸಿದೆ. ಇದಕ್ಕೂ ಮುಂಚೆಯೇ 19ನೆಯ 
ಶತಮಾನದಲ್ಲಿ ಗರ್ಭಪಾತದ ಸೌಕರ್ಯವನ್ನು ತಮ್ಮ 
ಅನುಕೂಲಕ್ಕೆ ತಕ್ಕಂತೆ. ಬಳಸಿಕೊಳ್ಳಲಾಗುತ್ತಿ ತ್ತು. 
ಮೇಲ್ವರ್ಗದ ಮಹಿಳೆಯರು ಹೆಚ್ಚು ಹೆಚ್ಚು ಮಕ್ಕಳನ್ನು 
ಹೆರುವಂತೆ ಮಾಡುವ, ಅದರ ಜೊತೆಗೆ, ಬಡವರಾದ; 
ಕಪ್ಪು ಮಹಿಳೆಯರು ಹಾಗೂ ವಲಸೆ ಬಂದ ಮಹಿಳೆ 
ಯರಿಗೆ ಗರ್ಭಧಾರಣೆಯ ಶಕ್ತಿಯನ್ನು ಕುಂಠಿತಗೊಳಿಸುವ 
ಕುತಂತ್ರವನ್ನು ಆಚರಿಸಲಾಗುತ್ತಿ ತ್ತು, 


ಇದುವರೆಗೂ ನ್ಯಾಯಾಲಯದ ಕಣದಲ್ಲಿದ್ದ ಹೋರಾಟ - 
ಇನ್ನು ಮುಂಡೆ ರಾಜಕೀಯವಾಗಿ ಆಗಬೇಕಾಗಿದೆ. 
ಅಮೆರಿಕದ ಮಹಿಳಾ ಹೋರಾಟವು ಇನ್ನೂ ಹೆಚ್ಚಿನ 
ಸಂಕಲ್ಪದಿಂದ ದೃಢ ಹೆಜ್ಜೆ ಗಳಸ್ನಿ ಡಬೇಕಾಗಿದೆ. 


ಸಾಧಾರ 
ಗಿರಿಜಾ: 


ಸತಗ ಶು ಬುಧ 


3 Tek 
ಇವ ick ಚೇ 
ಗಮಾಕಿಸಟಾ 
"ಆಳಿ 


ನ್ಯಾಯ 


ತ 
ವ 
3 
1 
ತ 
ತ್ರ 


ಕಃ 
ಫ್ರಿ 
ಸ 


& 
ತ 


ದಯವಿಟ್ಟು ಗಮನಿಸಿ 
"ಅಚಲ' ದ್ವೈ ಮಾಸಿಕದ 
ಬದಲಾದ ವಿಳಾಸ : 


ಮಹಿಳಾ ಪ್ರಶ್ನೆಯ ವಿಶ್ಲೇಷಣೆಗೆ 
ಮಹಿಳಾ ಚಳುವಳಿಗೆ ಆಸರೆಯಾಗಿ 


ಮಹಿಳಾ ಸಮಸ್ಯೆಗಳ ಚರ್ಚೆಗೆ ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 


ವೇದಿಕೆಯಾಗಿ 26, 1ನೇ ಮೈನ್‌, ವೈಯಾಳಿ ಕಾವಲ್‌, 
ಚಿಂಗಳೂರು-560 003. 
"ಅಚಲ' ನಿಮ್ಮ ಸಲಹೆ, ಸೂಚೆನೆ, ಪತ್ಯಗಳನ 
ಲ ೨ 
ಮಾ ry ಛೆ 3 ಹಿಕ ೩ 
ದೈ ಸಿಕ ಮೇಲಿನ ನಿಳಾಸಕ್ಯೈ ಕಳುಹಿಸಿ. 


£00 099-91088088 
[8191[91/) ‘peoy UIE 1S} "92 


Bipuey eueAeAypy ejiyew 1037106/- 


; 0} 017181 95896 0919ಗಿ1[9೧ಟಗ || 
‘OL 


S1V9140193d/1S0d-J008 


18-58/6£0 7030 '8ಟಂ (೨) OVW ‘oN ‘Day 


2 


